- ಪೆಡಂಭಾತಗಳು 

ಅಆದವೇಕೆ? 


ಜನ - ವಿಜ್ಞಾನ 


ಮಾಡಿ 


- ಟಿ . ಆರ್ ಅನಂತರಾಮು 


ಜ್ಞಾನ- ವಿಜ್ಞಾನ ಮಾಲೆ 


ಪೆಡಂಭೂತಗಳು 
ಅಳಿದವೇಕೆ? 


ಟಿ. ಆರ್ . ಅನಂತರಾಮು 


ನವಕರ್ನಾಟಕ ಪ್ರಕಾಕಿನಿ 


PEDAMBHOOTAGALU ALIDAVEKE ? 
A Kannada book on extinction of Dinosaurs by T . R . Anantharamu 


Fifth Edition : 1998 


Pages : 112 


Price : Rs. 30 


ಮೊದಲನೇ ಮುದ್ರಣ: 1992 
ಐದನೇ ಮುದ್ರಣ : 1998 


ಕೃತಿಸ್ವಾಮ್ಯ : ನವಕರ್ನಾಟಕ ಪಬ್ಲಿಕೇಷನ್ಸ್ ಪೈವೆಟ್ ಲಿಮಿಟೆಡ್ 


ಬೆಲೆ : ರೂ . 30 


ರಕ್ಷಾಕವಚ ಮತ್ತು ಒಳಚಿತ್ರಗಳು : ಟಿ. ಕೆ. ಸುಬ್ರಮಣಿ 


ಪ್ರಕಾಶಕರು 
ನವಕರ್ನಾಟಕ ಪಬ್ಲಿಕೇಷನ್ಸ್ ಪೈವೆಟ್ ಲಿಮಿಟೆಡ್ 
ಎಂಬೆಸಿ ಸೆಂಟರ್, ಕ್ರೆಸೆಂಟ್ ರಸ್ತೆ , ಬೆಂಗಳೂರು-560001 


ಶಾಖೆಗಳು 
ಕೆಂಪೇಗೌಡ ವೃತ 
ಬೆಂಗಳೂರು- 


ಕೆ. ಎಸ್ . ರಾವ್ ರಸ್ತೆ, 
ಮಂಗಳೂರು- 1 - 


ರಾಮಸ್ವಾಮಿ ವೃತ 
ಮೆಸೂರು- 24 - 


ಸ್ಟೇಷನ್ ರಸ್ತೆ 
ಗುಲ. ರ್ಗಾ - 2 


0504980964 

ISBN 81 - 7302- 015 - 9 
Printed by R . S . Rajaram atNavakarnataka Printers , No . 167 & 168 , 10th Main Road , 
III Phase , Peenya Industrial Area , Bangalore - 560058 and published by him for 
Navakarnataka Publications (P ) Ltd ., Embassy Centre , Crescent Road , P . B . 5159 , 
Bangalore -560001 (INDIA ). Typeset by Sneha Computer Prints, Bangalore -560010 


ನಿಮ್ಮೊಡನೆ 


ನಾವು ನಿಂತಿರುವ ನೆಲಕ್ಕೆ ಹಲವುಕೋಟಿ ವರ್ಷಗಳರೋಚಕ ಚರಿತ್ರೆಯಿದೆ. 
ಅದು ವಿಕಾಸವಾಗಿ ತನ್ನ ಅಕ್ಷದ ಮೇಲೆ ಮೊದಲ ಗಿರಿಕಿ ಹೊಡೆದಾಗ ಅಥವಾ 
ಸೂರ್ಯನ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದಾಗ ಭೂಮಿಯ ದೈನಂದಿನ 
ಬದುಕು ಪ್ರಾರಂಭವಾಯಿತು. ಸುಮಾರು ನಾನ್ನೂರ ಅರವತ್ತು ಕೋಟಿ 
ವರ್ಷಗಳ ಭೂ ಇತಿಹಾಸದಲ್ಲಿ ಜೀವಜಗತ್ತು ಏಕಕೋಶ ಜೀವಿಯಿಂದ 
ಪ್ರಾರಂಭವಾಗಿ ಅತ್ಯಂತ ಬುದ್ಧಿಮತ್ತೆಯ 'ಹೋಮೋಸೇಪಿಯನ್' ವರೆಗೆ 
ಸಾಗಿರುವ ವಿಕಾಸ ಪಥ ಬೆರಗು ಹುಟ್ಟಿಸುತ್ತದೆ. ' ಕಾಲಾಯ ತಸ್ಯೆ ನಮಃ' 
ಎಂದು ಹಿರಿಯರು ಹೇಳಿರುವುದು ಈ ಬದಲಾವಣೆಯೂ ಸೇರಿದಂತೆ 
ಎನ್ನಿಸುತ್ತದೆ. ಭೂಮಿಯ ವಯಸ್ಸು ಒಂದು ವರ್ಷ ಎಂದು ನಾವು 
ಸರಳೀಕರಿಸುವುದಾದರೆ, ಮಾನವನ ಇಡೀ ಚರಿತ್ರೆ ಕೇವಲಕೊನೆಯ ಅರವತ್ತು 
ಸೆಕೆಂಡುಗಳಲ್ಲಿ ಅಡಗಿದೆ. ಇದೆಂಥ ಅದ್ಭುತ? ನಾವು ಈ ನೆಲದಲ್ಲಿ 
ಉಸಿರಾಡುವ ಮೊದಲೇ ಪಕ್ಷಿಗಳು ಹಾಡಿವೆ, ಸಸ್ಯಗಳು ಹೂ ಬಿಟ್ಟಿವೆ, 
ಮೀನುಗಳು ಸಾಗರದಲ್ಲಿ ಈಜಿವೆ , ಭೂಮಿ ಖಂಡಖಂಡವಾಗಿ ಒಡೆದು, 
ಒಡೆದ ಖಂಡಕ್ಕೆ ವಿಶಿಷ್ಟ ಜೀವಜಗತ್ತನ್ನೇ ನೀಡಿದೆ. ಆರೂವರೆ ಕೋಟಿ 
ವರ್ಷಗಳ ಹಿಂದೆ ` ನೆಲ ಜಲ ಬಾನಿನ ಅಧಿಪತಿಗಳಾಗಿ ಮೆರೆದು, 
ಭೂಮಿಯುದ್ದಕ್ಕೂ ತಮ್ಮ ದಡೂತಿ ಶರೀರ ಹೊತ್ತು ಅಂಡಲೆದ ಹಲವು 
ಸರೀಸೃಪಗಳು ಪೆಡಂಭೂತಗಳೆನ್ನಿಸಿವೆ. ಅವುಗಳಿಗೆ ಭೌಗೋಳಿಕ 
ಮಿತಿಯಿರಲಿಲ್ಲ . ಸೈರ ತಿರುಗಿದ ಭೂ ಚಕ್ರವರ್ತಿಗಳು ಅವು. ಪುಟ್ಟ ಮಿದುಳಿನ 
ಈ ದಡ್ಡ ಜೀವಿಗಳಿಗೆ ಶರೀರವೇ ಸರ್ವಸ್ವ ; ಜೀವ ವಿಕಾಸ ಅವುಗಳಿಗೆ ಅನೇಕ 
ಸವಲತ್ತನ್ನು ತಮ್ಮ ಶರೀರ ರಕ್ಷಣೆಗೆ ಕಲ್ಪಿಸಿದರೂ ಅವುಗಳಿಗೆ ಬುದ್ದಿಯ 
ಬರವಿತ್ತು . ಆದರೆ ಈ ಬರ ಯಾದವೀ ಕಲಹಕ್ಕೆ ಅಡ್ಡ ಬರಲಿಲ್ಲ . ಅವು 
ಸಾಗಿದ್ದೇ ದಾರಿ, ನೆಲದ ಮೇಲೆ ನಡೆದರೆ ನೆಲವೇ ನಡುಗುತ್ತಿತ್ತು . ಕೋಳಿಯ 
ಗಾತ್ರದಲ್ಲಿ ಕಾಣಿಸಿಕೊಂಡ ಇವು ದ್ವಿಪಾದಿಗಳಾಗಿ, ಚತುಷ್ಪಾದಿಗಳಾಗಿ 
ವಿಕಾಸವಾಗಿ ಆನೆಗಿಂತಲೂ ಭಾರವಾದ ದೇಹವನ್ನು ಹೊತ್ತು ಸಾಗುತ್ತಿದ್ದವು. 


ಬೆಳೆದ ಗಂಡಾನೆ ಸುಮಾರು ಆರು ಟನ್ನು ತೂಗಬಹುದು; ನೂರಿಪ್ಪತ್ತು 
ದಶಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾ, ಉತ್ತರ ಅಮೇರಿಕಗಳಲ್ಲಿ ಅಡ್ಡಾಡಿದ 
' ಬ್ರಾಕಿಯೋಸಾರಸ್ ' ಎಂಬ ದೈತ್ಯಜೀವಿ ಆನೆಯ ಮೂವತ್ತು ಪಟ್ಟು 
ಭಾರವಿತ್ತು . ಸರಿಸುಮಾರು ನೂರತೊಂಬತ್ತು ಟನ್ನು ತೂಕದ ಭೀಮಕಾಯ . 
ಅದು ಇಂದು ಬದುಕಿದ್ದಿದ್ದರೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಲು 
ಹತ್ತು ಟ್ರಕ್ಕುಗಳೇ ಬೇಕಾಗುತ್ತಿದ್ದವೋ ಏನೋ . ' ಡಿಪ್ಲೋಡಾಕಸ್ ' ಎಂಬ 
ಪೆಡಂಭೂತ ತನ್ನ ಬಾಲದ ತುದಿ ಎಲ್ಲಿದೆ ಎಂದು ಹಿಂತಿರುಗಿ ನೋಡಲು 
ಇಪ್ಪತ್ತಾರು ಮೀಟರ್ ಹಿಂದಕ್ಕೆ ಕಣ್ಣಾಡಿಸಬೇಕಾಗಿತ್ತು . ಕೆಲವು ಪೆಡಂಭೂತಗಳು 
ಶುದ್ಧ ಸಸ್ಯಾಹಾರಿ; ಮತ್ತೆ ಕೆಲವು ತಮ್ಮ ವಂಶಜರನ್ನೇ ಮುಗಿಸುತ್ತಿದ್ದ 
ಹೊಟ್ಟೆ ಬಾಕರು. 

ಪೆಡಂಭೂತಗಳ ಚರಿತ್ರೆ ಭೂ ಇತಿಹಾಸದಲ್ಲಿ ಅತ್ಯಂತ ರಂಜನೀಯ 
ಅಧ್ಯಾಯ . ನಮ್ಮ ರಾಜ ಮಹಾರಾಜರಂತೆ ಸಾಮ್ರಾಜ್ಯ ವಿಸ್ತರಣೆಗೆ ಅವು 
ಕೂಡ ಹೊಡೆದಾಡಿದ್ದವು; ನಿರಂಕುಶ ಪ್ರಭುತ್ವ ನಡೆಸಿದ್ದವು. ಕೊನೆಗೆ ಅವೂ 
ನೆಲ ಕಚ್ಚಿ ಕಾಲದ ತೆಕ್ಕೆ ಸೇರಿದವು. ಅದು ಹೇಗೆ? ಜ್ವಾಲಾಮುಖಿಯ ಧೂಳು, 
ವಿಷಾನಿಲಕ್ಕೆ ಬಲಿಯಾದುವೇ ? ಕಾಡೆಲ್ಲ ನಾಶವಾಗಿ ತಿನ್ನಲು ಆಹಾರ 
ದೊರೆಯದ ನರಳಿನರಳಿ ಸತ್ತವೇ ? ಕಡು ಶೈತ್ಯ ತಡೆಯದಾಯಿತೇ ? ತಾಪದ 
ಪರಾಕಾಷ್ಠೆಯನ್ನು ನಿಭಾಯಿಸಲಾರದೆ ನಿರ್ಗಮಿಸಿದವೇ ಅಥವಾ ಬದುಕುವ 
ಕಲೆಯನ್ನೇ ಅವು ರೂಢಿಸಿಕೊಳ್ಳಲಿಲ್ಲವೇ ? ಅವುಗಳ ಸಾಮೂಹಿಕ ನಿರ್ಗಮನಕ್ಕೆ 
ಉತ್ತರ ಹುಡುಕಲು ವಿಜ್ಞಾನಿಗಳು ಸಾಗರ ತಳವನ್ನು ಪರೀಕ್ಷಿಸುತ್ತಿದ್ದಾರೆ, 
ಭೂ ಪದರವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕುತ್ತಿದ್ದಾರೆ. ಆಕಾಶಕಾಯಗಳು 
ಥಟ್ಟನೆ ಬಡಿದು ಭೂಮಿಯ ವಾತಾವರಣವನ್ನು ಬದಲಾಯಿಸಿರಬಹುದೇ 
ಎಂದು ವಿಜ್ಞಾನಿಗಳು ಚರ್ಚಿಸುತ್ತಿದ್ದಾರೆ. ಸಾಕ್ಷಿಗಾಗಿ ಕೈ ಚಾಚಿದ್ದಾರೆ. ಅತ್ತ 
ಮಂಗೋಲಿಯದ ಮರುಭೂಮಿಯ ಮರಳಿನಲ್ಲಿ , ಇತ್ತ ಅಮೇರಿಕದ 
ಮಾಂಟಾನದ ಪೆಡಂಭೂತಗಳ ಸಮಾಧಿಗಳಲ್ಲಿ ಉತ್ತರ ಹುಡುಕಲು 
ವಿಜ್ಞಾನಿಗಳ ದಂಡುದಂಡೇ ಯಾತ್ರೆಯನ್ನು ಮಾಡಿದೆ. ಅವರು ಅವುಗಳ 
ಎಲುಬುಗಳನ್ನು ಜೋಡಿಸಿ, ಒಡೆಯದ ಮೊಟ್ಟೆಗಳ ಭ್ರೂಣಗಳನ್ನು ಪರೀಕ್ಷಿಸಿ 
ಆರೂವರೆ ಕೋಟಿ ವರ್ಷಗಳ ಹಿಂದಿನ ಪೆಡಂಭೂತಗಳ ವೈವಿಧ್ಯಮಯ 
ಬದುಕನ್ನು ನಮ್ಮೆದುರು ತೆರೆದಿಡುತ್ತಿದ್ದಾರೆ. ತಾಯಿ ಪೆಡಂಭೂತಗಳು ಶಿಶು 


ಸಂರಕ್ಷಣಾ ಕೇಂದ್ರಗಳನ್ನೇ ಸ್ಥಾಪಿಸಿ, ಮೊಟ್ಟೆಗಳನ್ನು ಮರಿ ಮಾಡಿ ಅವುಗಳಿಗೆ 
ಬದುಕುವ ಕಲೆಯನ್ನು ಕಲಿಸುತ್ತಿದ್ದ ಜಾಗಗಳನ್ನು ಪತ್ತೆಹಚ್ಚಿದ್ದಾರೆ. 
ಅಮೇರಿಕವಷ್ಟೆ ಅಲ್ಲ , ನಮ್ಮ ಭಾರತದ ಆಂಧ್ರಪ್ರದೇಶ, ನರ್ಮದಾ 
ಕಣಿವೆಗಳಲ್ಲೂ ಈ ದೈತ್ಯಜೀವಿಗಳು ಅಂಡಲೆದಿದ್ದವು. ಅವುಗಳ ವೈವಿಧ್ಯಮಯ 
ಬದುಕನ್ನು ಅರಿಯಲು ಅವುಗಳ ಪಳೆಯುಳಿಕೆಗಳಿಗಾಗಿ ಪ್ರಾಚೀನ 
ಜೀವಶಾಸ್ತ್ರಜ್ಞರು ಅಲ್ಲಿಗೆ ದೌಡಾಯಿಸುತ್ತಿದ್ದಾರೆ. ಈಗ ಅಂತಹ ದೈತ್ಯ 
ಜೀವಿಗಳು ಇಲ್ಲದಿದ್ದರೂ ಅವುಗಳ ವಂಶಜರು ನಮ್ಮೆದುರಿಗೆ ಸರಿದಾಡುತ್ತಿವೆ. 
ಹಲ್ಲಿ , ಹಾವು, ಆಮೆ ಇವೆಲ್ಲವೂ ಸರೀಸೃಪಗಳೇ . 
- ಪ್ರಸ್ತುತ ' ಪೆಡಂಭೂತಗಳು ಅಳಿದವೇಕೆ ?' ಪುಸ್ತಕದಲ್ಲಿ ಭೂ ಚರಿತ್ರೆಯ 
ಕಳೆದುಹೋದ ರಂಜನೀಯ ಅಧ್ಯಾಯದ ಸಂಕ್ಷಿಪ್ತ ಪರಿಚಯದೊಂದಿಗೆ 
ಪೆಡಂಭೂತಗಳ ಬದುಕು , ಬವಣೆ, ಅಳಿವು- ಉಳಿವು ಕುರಿತಂತೆ ಮೂಲ 
ವೈಜ್ಞಾನಿಕ ಮಾಹಿತಿಗಳನ್ನು ನೀಡಲು ಚಿಕ್ಕ ಪ್ರಯತ್ನ ಮಾಡಿದ್ದೇನೆ. 
ಮಾನವನಿಗಿಂತಲೂ ಹಲವು ಕೋಟಿ ವರ್ಷಗಳ ಹಿಂದೆಯೇ ಭೂಮಿ 
ವೈವಿಧ್ಯಮಯ ಜೀವಿಗಳ ಉಗಮ ವಿಕಾಸಕ್ಕೆ ಎಡೆಗೊಟ್ಟಿದೆ ಎಂಬುದನ್ನು 
ಮನಗಂಡರೆ ಜೀವಸಂಕುಲವನ್ನು ಪ್ರೀತಿಸುವುದನ್ನು ನಾವು ಕಲಿತಂತೆಯೇ . 
ಆ ನಿಟ್ಟಿನಲ್ಲಿ ಯೋಚಿಸಲು ನನ್ನ ಈ ಪ್ರಯತ್ನ ನೆರವಾದರೆ ಪುಸ್ತಕದ ಉದ್ದೇಶ 
ಸಫಲವಾದಂತೆ. 

ಈ ಪುಸ್ತಕ ನವಕರ್ನಾಟಕ ಪ್ರಕಾಶನದ ' ಜ್ಞಾನ- ವಿಜ್ಞಾನ ಮಾಲೆ' ಯ 
ಎರಡನೆಯ ಕಂತಿನಲ್ಲಿ ಪ್ರಕಟವಾಗುತ್ತಿದೆ. ಪ್ರಕಾಶನದ ನಿರ್ದೆಶಕರಾದ ಶ್ರೀ 
ಆರ್ . ಎಸ್ . ರಾಜರಾಮ್ ಅವರ ಪ್ರೋತ್ಸಾಹವೇ ಪುಸ್ತಕದ ರಚನೆಗೆ ಕಾರಣ . 
ಅವರ ಅಭಿಮಾನಕ್ಕೆ ನಾನು ಋಣಿ. ಸಂಪಾದಕವರ್ಗದ ಶ್ರೀ ಪರಂಜ್ಯೋತಿ 
ಮತ್ತು ಶ್ರೀ ಕೆ.ಎಲ್. ಗೋಪಾಲಕೃಷ್ಣ ರಾವ್ ಅವರು ಪುಸ್ತಕದ ಖಚಿತ 
ವೈಜ್ಞಾನಿಕ ಮಾಹಿತಿಗಳ ಬಗ್ಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ. ಅವರಿಗೆ 
ನಾನು ಆಭಾರಿ. ನನ್ನ ಬರವಣಿಗೆಯನ್ನು ಎಂದಿನಂತೆ ಮಡದಿ ಅನ್ನಪೂರ್ಣಳು 
ಬೆರಳಚ್ಚು ಮಾಡಿ ಪುಸ್ತಕದ ತ್ವರಿತ ರಚನೆಗೆ ನೆರವಾಗಿದ್ದಾಳೆ. ಬರವಣಿಗೆಯ 
ಹಲವು ಹಂತಗಳಲ್ಲಿ ಶ್ರೀಮತಿ ಅಮ್ಮಯ್ಯ ಮತ್ತು ಎ.ಎನ್. ಭಾಗ್ಯಲಕ್ಷ್ಮಿ 
ಅವರ ಸಹಕಾರ ದೊರೆತಿದೆ. ಉಪಯುಕ್ತ ಮಾಹಿತಿಗಳ ಪರಾಮರ್ಶೆಗೆ ಗೆಳೆಯ 
ನಾಗೇಶ್ ಹೆಗಡೆ ನೆರವಾಗಿದ್ದಾರೆ. ಮುಖಪುಟಕ್ಕೆ ಸುಂದರವಾದ 


ವರ್ಣಚಿತ್ರವನ್ನು , ಒಳಪುಟಗಳಲ್ಲಿರುವ ರೇಖಾಚಿತ್ರಗಳನ್ನು ಬಿಡಿಸಿಕೊಟ್ಟಿರುವ 
ಶ್ರೀ ಟಿ . ಕೆ. ಸುಬ್ರಮಣಿ ಅವರಿಗೂ , ನವಕರ್ನಾಟಕದ ಮುದ್ರಣದ 
ಸಿಬ್ಬಂದಿವರ್ಗದವರಿಗೂ ನಾನು ಆಭಾರಿ. 


21.6. 99 
ಬೆಂಗಳೂರು 


ಟಿ. ಆರ್ . ಅನಂತರಾಮು. 


ವಿಷಯ ಸೂಚಿ 


1. ನಿಗೂಢದೈತ್ಯನಿಗಾಗಿ ನಿರಂತರಶೋಧ... ... 
2. ಸರೀಸೃಪಗಳೊಡನೆ... 
3. ಅಳಿದ ಮೇಲೆ... 
4. ನೇಪಥ್ಯದಲ್ಲಿ ... 
5. ವಿವಿಧ ವೇಷ - ಹಲವು ಪಾತ್ರ ... 
6 , ಮರಳಿ ಮರುಭೂಮಿಗೆ... 
7. ಪೆಡಂಭೂತಗಳ ಉದ್ಯಾನವನ... 
8. ಪರದೆ ಜಾರಿತು ... 
9. ಮಹಾದೈತ್ಯರ ಮರುಜನ್ಮ ... 


ನಿಗೂಢ ದೈತ್ಯನಿಗಾಗಿ ನಿರಂತರ ಶೋಧ 


ಈ ಘಟನೆ ನಡೆದು ಅರ್ಧ ಶತಮಾನವೇ ಕಳೆದಿದೆ. ಕ್ರಿ .ಶ. 1933ರ 
ಒಂದು ದಿನ, ಸ್ಕಾಟ್ಲೆಂಡಿನ ಜನ ಎಂದಿನಂತೆ 'ಇನ್‌ವರ್‌ನೆಸ್‌ ಕೊರಿಯರ್' 
ದಿನಪತ್ರಿಕೆಯ ಮೇಲೆ ಕಣ್ಣಾಡಿಸುತ್ತಿದ್ದರು. ಜೀವಜಗತ್ತು ತಲ್ಲಣಿಸುವಂಥ 
ಸುದ್ದಿಯೊಂದನ್ನು ಪತ್ರಿಕೆ ಮುಖಪುಟದಲ್ಲೇ ಪ್ರಕಟಿಸಿತ್ತು . ಆರೂವರೆಕೋಟಿ 
ವರ್ಷಗಳ ಹಿಂದೆ ಜೀವಿಸಿದ್ದ ಪೆಡಂಭೂತದ ಸಂತತಿಯ ಒಂದು ದೈತ್ಯ ಜೀವಿ 
ಸ್ಕಾಟ್ಲೆಂಡಿನ ಲಾಚ್‌ನೆಸ್ ಸರೋವರದಿಂದ ಎದ್ದು ಬಂದುದನ್ನು ಜಾನ್ 
ಮೆಕೇ ಎಂಬ ದಂಪತಿಗಳು ಕಂಡರೆಂಬ ಸುದ್ದಿ ಮಿಂಚಿನಂತೆ ಸ್ಕಾಟ್ಲೆಂಡಿನಲ್ಲಿ 
ಹಬ್ಬಿತು. ಮರುದಿನ ಜಗತ್ತಿನ ಎಲ್ಲ ಪತ್ರಿಕೆಗಳಲ್ಲೂ ಇದೇ ಸುದ್ದಿ . ಜಗತ್ತಿನ 
ಜೀವಶಾಸ್ತ್ರಜ್ಞರು ಅದನ್ನು ನಂಬಲೂ ಆಗದೆ ಬಿಡಲೂ ಆಗದೆ ಗೊಂದಲದಲ್ಲಿ 
ಸಿಕ್ಕಿಬಿದ್ದರು. ಗತಜೀವಿಗಳ ವಂಶದ ಪಟ್ಟಿಗೆ ಸೇರಿದ ಪೆಡಂಭೂತ ಮತ್ತೆ 
ಎದ್ದು ಬಂದಿದೆಯೆಂದರೆ ಅದು ಸುದ್ದಿಯಾಗದೆ ಮತ್ತೇನಾಗಲು ಸಾಧ್ಯ ? 
ತಡಮಾಡದೆ ಲಂಡನ್ನಿನ ' ಡೈಲಿ ಮೇಲ್' ಪತ್ರಿಕೆ, ವರದಿಗಾರರ ತಂಡವನ್ನು 
ಸರೋವರಕ್ಕೆ ಕಳಿಸಿತು. ಬ್ರಿಟನ್ನಿನ ರಾಯಲ್ ಜೂಆಲಜಿಕಲ್ ಸೊಸೈಟಿಯ 
ಪ್ರಖ್ಯಾತ ಪರಿಣತ ವೆದರಲ್‌ ಈ ಗುಟ್ಟನ್ನು ರಟ್ಟು ಮಾಡಲು 
ಛಾಯಾಚಿತ್ರಗಾರರೊಡನೆ ತುರ್ತಾಗಿ ಹೊರಟ. ಲಾಚ್‌ನೆಸ್ ಸರೋವರದ 
ದಡ ಮುಟ್ಟುತ್ತಲೇ ತಂಡಕ್ಕೆ ಚಿನ್ನ ದೊರೆತಷ್ಟು ಸಂತೋಷವಾಯಿತು. ಎದೆ 
ಡವಡವಗುಟ್ಟಿತು, ಉದ್ವಿಗ್ನತೆ ತಡೆಯದಾಯಿತು. ಅದೇ ತಾನೇ 
ಸರೋವರದೊಳಗೆ ದೈತ್ಯ ಪ್ರಾಣಿ ದಡದ ಮೇಲೆ ಹೆಜ್ಜೆ ಮೂಡಿಸಿ 
ಮರೆಯಾಗಿತ್ತು . ಅವು ಭಾರಿ ದೊಡ್ಡ ಹೆಜ್ಜೆಗಳು. ಅದು ನೀರಾನೆಯಂತೆ 
ಅಥವಾ ಮೊಸಳೆಯಂತೆ ಮೂತಿಯನ್ನು ನೀರಿನ ಮೇಲೆ ಈಜುವ ಪ್ರಾಣಿ 
ಇರಬೇಕೆಂದು ವದರಲ್‌ ಊಹಿಸಿದ. ಪಾದಗಳ ಗುರುತು ಅವನನ್ನು ಮೋಸ 
ಮಾಡಲಿಲ್ಲ . ಒಡನೆಯೇ ಬ್ರಿಟನ್ನಿನ ಪ್ರಖ್ಯಾತ ವಸ್ತುಸಂಗ್ರಹಾಲಯದ ಪ್ರಾಣಿ 
ಶಾಸ್ತ್ರಜ್ಞರು ಅಲ್ಲಿಗೆ ಧಾವಿಸಿದರು. ಹೆಜ್ಜೆಗಳ ಆಳ ಅಗಲಗಳನ್ನು ಅಳೆದರು . 
ಅದು ನಿಜಕ್ಕೂ ದೈತ್ಯ ಪ್ರಾಣಿಯ ಹೆಜ್ಜೆಯೇ . ಈ ಶೋಧನೆ ವೆದರಲ್‌ನನ್ನು 

9 / ಪೆಡಂಭೂತಗಳು ಅಳಿದವೇಕೆ? 


ವಿಶ್ವವಿಖ್ಯಾತನನ್ನಾಗಿ ಮಾಡಬೇಕಾಗಿತ್ತು . ಆದರೆ ಹಾಗಾಗಲಿಲ್ಲ . ಏಕೆಂದರೆ 
ಆ ದೈತ್ಯ ಹೆಜ್ಜೆಯನ್ನು ವಾಸ್ತವವಾಗಿ ನೀರಾನೆಯಷ್ಟೆ ಮೂಡಿಸಿದ್ದುದು. 
ಅಂದಿನಿಂದ ಈ ಘಳಿಗೆಯವರೆಗೆ ಸ್ಕಾಟ್ ಲೆಂಡಿನ ಈ ಪುಟ್ಟ ಸರೋವರ 
ನಿರಂತರವಾಗಿ ಸುದ್ದಿ ಮಾಡುತ್ತಲೇ ಇದೆ. ಹಿಮಾಲಯದಲ್ಲಿ ಯೇತಿ ಎಂಬ 
ಹಿಮ ಮಾನವನನ್ನು ಅರಸಿ ತಂಡೋಪತಂಡಗಳು ಶಿಖರವನ್ನೆಲ್ಲ ಶೋಧಿಸಿದ್ದು 
ಹಳೆಯ ಕತೆ , ಕಣಿವೆಯನ್ನೆಲ್ಲ ಜಾಲಾಡಿ ಜೀವಂತ ಯೇತಿಯನ್ನು ಎಳೆದು 
ತರಲು ಅಮೇರಿಕದ ಶ್ರೀಮಂತರು ಕ್ರಿ .ಶ . 1957 -59 ರ ನಡುವೆ ಮೂರು 
ತಂಡಗಳನ್ನು ಕಳಿಸಿ ಆಧುನಿಕ ಎಕ್ಸ್‌ರೇ ಯಂತ್ರಗಳನ್ನೂ ಕೊಟ್ಟು ಯೇತಿಯ 
ಶೋಧನೆಯನ್ನು ತೀವ್ರಗೊಳಿಸಿದ್ದರು. ಆದರೆ ಯೇತಿಯ ಸುಳಿವು ಸಿಕ್ಕದೆ ಅದು 
ನಿಗೂಢವಾಗಿಯೇ ಉಳಿಯಿತು. ಇಂದು ಯೇತಿಗಿಂತಲೂ ಹೆಚ್ಚು ಜೀವ 
ಶಾಸ್ತ್ರಜ್ಞರ ಗಮನ ಸೆಳೆದಿರುವುದು ಗತಜೀವಿಗಳ ವಂಶಕ್ಕೆ ಸೇರಿರುವ ಕೆಲವು 
ಪೆಡಂಭೂತಗಳು. 

ಲಾಚ್ ನೆಸ್ , ಸ್ಕಾಟ್ಲೆಂಡಿನ ಪಶ್ಚಿಮ ತೀರದಲ್ಲಿ ಅತ್ಯಂತ ಎತ್ತರದ 
ಪ್ರದೇಶದಲ್ಲಿರುವ ಸಿಹಿನೀರಿನ ಸರೋವರ . ಎರಡು ನದಿಗಳು ಈ 
ಸರೋವರವನ್ನು ಕೂಡುತ್ತವೆ. ಸುಮಾರು ಇಪ್ಪತ್ತು ಸಣ್ಣ ಪುಟ್ಟ ಹಳ್ಳ ತೊರೆಗಳು 
ನೀರು ಬಸಿಯುತ್ತವೆ. ಹಾಗೆಯೇ ತಾವು ಹರಿಯುವ ಜಾಗದುದ್ದಕ್ಕೂ ಕಲ್ಲಿದ್ದಲ 
ಕಣಗಳನ್ನು ಒಯು ಈ ಸಿಹಿನೀರಿನ ಸರೋವರದ ಮೈಯನ್ನು ಕಪ್ಪು 
ಮಾಡುತ್ತಿವೆ, ಸೂರ್ಯನ ರಶ್ಮಿ ನೀರಿನೊಳಗೆ ಹಾಯದಂತೆ ತಡೆಯೊಡ್ಡುತ್ತಿವೆ. 
ಲಾಚ್ ನೆಸ್ ಸರೋವರಕ್ಕಿಳಿಯುವುದೆಂದರೆ ಶೋಧಕರಿಗೆ ಸಾಗರಕ್ಕೆ ಇಳಿಯುವ 
ಅನುಭವವಾಗುತ್ತದೆ. ಅದರ ತಳಮುಟ್ಟಿ ಕಲ್ಲು ಬಂಡೆಯನ್ನು ತಡಕುವುದು 
ದೊಡ್ಡ ಸಾಹಸವೇ ಸರಿ. ಈ ಕೃತಕ ಕತ್ತಲಿನಲ್ಲಿ ಎಲ್ಲವೂ ನಿಗೂಢವೇ . 
ಕಡುಶೈತ್ಯವಿದ್ದರೂ ಲಾಚ್ನೆಸ್ ಸರೋವರ ಎಂದೂ ಹಿಮದಿಂದ 
ಹೆಪ್ಪುಗಟ್ಟುವುದಿಲ್ಲ . ಈಗ್ಗೆ ಹತ್ತು ಸಾವಿರ ವರ್ಷಗಳ ಹಿಂದೆ ಭೂಮಿ 
ಹಿಮಾಕ್ರಮಣ ಎದುರಿಸಿ ಹಿಮ ಹಿಂಜರಿಯುವಾಗ ಈ ಸರೋವರ 
ತುಂಬಿಕೊಂಡಿತ್ತೆಂದು ಹೇಳುತ್ತಾರೆ. ಈಗ ಅದು ಸಾಗರಮಟ್ಟದಿಂದ ಹದಿನೈದು 
ಮೀಟರು ( 50 ಅಡಿ) ಎತ್ತರದಲ್ಲಿದೆ. ಇದು ಸ್ಕಾಟ್ ಲೆಂಡಿನ ಅತಿ ದೊಡ್ಡ 
ಸಿಹಿನೀರಿನ ಸರೋವರ. ಮೂವತ್ತೇಳು ಕಿ. ಮೀ . ಉದ್ದದ ಈ ಸರೋವರ 
ಹೆಚ್ಚೆಂದರೆ ಮೂರೂವರೆ ಕಿ. ಮೀ . ಅಗಲವಿರಬಹುದು. ಆದರೆ ಸುಮಾರು 
ಪೆಡಂಭೂತಗಳು ಅಳಿದವೇಕೆ? / 10 


ಇನ್ನೂರ ಎಪ್ಪತ್ತೆರಡು ಮೀಟರು ಆಳವಿದೆ. ಈ ಪುಟ್ಟ ಸರೋವರ ಜಗತ್ತನ್ನೇ 
ತನ್ನತ್ತ ಸೆಳೆದಿದೆ. ಲಾಚ್‌ನೆಸ್ ಪೆಡಂಭೂತವಿರುವ ಸರೋವರವೆಂದೇ ಇದು 
ಪರಿಚಿತವಾಗಿದೆ. 
- ಕ್ರಿ . ಶ. 1934ರ ನಡು ಬೇಸಗೆ, ಸ್ಕಾಟ್ ಲೆಂಡಿನ ಈ ಸರೋವರ ಆ 
ಹೊತ್ತಿಗಾಗಲೇ ಸಾಕಷ್ಟು ಸುದ್ದಿ ಮಾಡಿತ್ತು . 

' ನಾನು ನೆಸ್ ಸರೋವರವನ್ನು ಎವೆಯಿಕ್ಕದೆ ನೋಡುತ್ತಿದ್ದೆ . 
ಪ್ರಶಾಂತವಾಗಿದ್ದ ಸರೋವರದ ನೀರು ಇದ್ದಕ್ಕಿದ್ದಂತೆ ಪ್ರಕ್ಷುಬ್ಧವಾಯಿತು. 
ಸುಮಾರು ಇನ್ನೂರು ಮೀಟರು ದೂರದಲ್ಲಿದ್ದೆ ಎಂದು ನನ್ನ ಭಾವನೆ. 
ಮೊದಲು ಅತ್ಯಂತ ಉದ್ದನೆಯ ಕತ್ತು ನೀರಿನ ಮೇಲೆ ಕಾಣಿಸಿತು. ನೀರಿನ 


ಅಟ್ಲಾಂಟಿಕ್ ಸಾಗರ 


ಲಾಟ್ನೆಸ್ 


ಸ್ಕಾಟ್‌ಲ್ಯಾಂಡ್ 


ಚಿತ್ರ 1 
ಲಾಚ್‌ನೆಸ್ ಸರೋವರದಲ್ಲಿ ನೆಸ್ಸಿ ಟೆರಾಸ್ ಪೆಡಂಭೂತ ಅಡಗಿ ಕುಳಿತಿರುವುದಾಗಿ 

ಭಾವಿಸಿರುವ ಸರೋವರದ ನಕ್ಷೆ 


11 / ಪೆಡಂಭೂತಗಳು ಅಳಿದವೇಕೆ? 


ಮೇಲೆಕೊನೆಯ ಪಕ್ಷ ಆರು ಅಡಿ ಎತ್ತರದವರೆಗೆ ಕತ್ತು ಚಾಚಿತ್ತು . ಆದರೆ 
ಅದಕ್ಕೆ ಪುಟ್ಟ ತಲೆ, ತುಂಬ ಭಯಗೊಂಡಂತೆ ಕಾಣುತ್ತಿತ್ತು . ಸುತ್ತ 
ತಲೆಯಾಡಿಸುತ್ತಿದ್ದ ಅದು ಗಲಿಬಿಲಿಗೊಂಡಂತಿತ್ತು . ನೋಡುನೋಡುತ್ತಿದ್ದಂತೆ 
ಮೆಲ್ಲನೆ ಮುಂದೆ ಮುಂದೆ ಸಾಗಿತು. ಜನ ಫೆರಾಯಿಸಿದ್ದರಿಂದ ಅದರ ದೃಷ್ಟಿ 
ಬೀಳುತ್ತಲೆ ದುಡುಂ ಎಂದು ಸದ್ದು ಮಾಡಿ ನೀರೊಳಗೆ ಮುಳುಗಿತು. ' ಅಬ್ಬಾ ! 
ಆ ಸದ್ದು ನೆನೆದರೆ ಈಗಲೂ ಎದೆ ನಡುಗುತ್ತದೆ' ಎಂದು ಆ ದೈತ್ಯನನ್ನು 
ಕಂಡಿರುವೆನೆಂದು ಹೇಳಿದ ಒಬ್ಬ ಸ್ಕಾಟ್ಲೆಂಡ್ ಶೋಧಕ ನೆನಪು 
ಮಾಡಿಕೊಳ್ಳುತ್ತಾನೆ. ಅಂದಿನಿಂದ ಈವರೆಗೆ ಈ ನಿಗೂಢ ಪ್ರಾಣಿ ಮೂರುಸಾವಿರ 
ಬಾರಿ ಕಾಣಿಸಿಕೊಂಡಿರುವುದಾಗಿ ದಾಖಲೆಗಳು ವಿವರಿಸುತ್ತವೆ. ಕೆಲವರು ಈ ದೈತ್ಯ 
ಮಗುಚಿಕೊಂಡ ದೋಣಿಯಂತಿದೆ ಎಂದು ವರ್ಣಿಸುತ್ತಾರೆ. ಇಪ್ಪತ್ತು ಅಡಿಗೂ 
ಉದ್ದದ ಈ ದೈತ್ಯ ಈಜುವುದರಲ್ಲೂ ಬಲು ಮುಂದು ಎಂದು ಶಹಭಾಸ್ಗಿರಿ 
ಕೊಟ್ಟಿದ್ದಾರೆ. ಲಾಚ್ನೆಸ್ ಸರೋವರದ ದಡದಲ್ಲಿ ಸುಂದರ ಸಂಜೆಗಳನ್ನು 
ಕಳೆಯಲು ಬಂದ ಪ್ರವಾಸಿಗಳಿಗೆ ಈ ನಿಗೂಢ ಪ್ರಾಣಿಯೆಂದರೆ ಭಯ , ಪ್ರೀತಿ, 
ಕುತೂಹಲ ಒಟ್ಟಿಗೆ ಮುತ್ತುತ್ತವೆ. ಮಹಡಿಗಳ ಕಿಟಕಿ ತೆಗೆದು ಆ ಸರೋವರದಲ್ಲಿ 
ಗಾಳಿಯಿಂದ ಅಲೆ ಎದ್ದರೂ ಕಣ್ಣುಗಳು ಅರಳುತ್ತವೆ . ದೈತ್ಯ ಬಂದನೆಂದೇ ಭ್ರಮಿಸಿ 
ಕ್ಯಾಮೆರಾ ಕಣ್ಣುಗಳನ್ನು ಆ ಮೈ ನವಿರೇಳಿಸುವ ದೃಶ್ಯಕ್ಕಾಗಿ ಸಜ್ಜುಗೊಳಿಸುತ್ತಾರೆ. 
- ಒಬ್ಬ ವೈಮಾನಿಕ ಇಂಜಿನಿಯರ್ ಲಾಚ್‌ನೆಸ್ ಸರೋವರದ ನಿಗೂಢ ದೈತ್ಯನ 
ಬಗ್ಗೆ ಮೂರು ಪುಸ್ತಕಗಳನ್ನು ಬರೆದ. ಪೆಡಂಭೂತದ ಆಟ ಚಿನ್ನಾಟಗಳನ್ನು 
ಬಿಂಬಿಸುವ ಚಲನಚಿತ್ರವನ್ನೇ ಜನ ತೆಗೆದಿದ್ದಾರೆ. ತನ್ನ ನಲವತ್ತು ವರ್ಷಗಳ 
ಒಡನಾಟದಲ್ಲಿ ಈ ಸರೋವರದ ಎಲ್ಲ ಜೀವಿಗಳನ್ನು ಬಲ್ಲೆ ಎಂದು ಹೇಳುವ 
ವೃತ್ತಪತ್ರಿಕೆಯ ವರದಿಗಾರನೊಬ್ಬ ಹದಿನೆಂಟು ಬಾರಿ ಪೆಡಂಭೂತ ನೀರಿನಲ್ಲಿ 
ಈಜಿ ಮೇಲೆದ್ದುದನ್ನು ಕಂಡಿರುವುದಾಗಿ ವರ್ಣಿಸಿದ್ದಾನೆ. ಲಾಚ್ನೆಸ್ ಸರೋವರ 
ಎಷ್ಟು ಗಮನ ಸೆಳೆಯಿತೆಂದರೆ ದಾರಿಹೋಕ ಮಿಲಿಟರಿ ಅಧಿಕಾರಿಗಳು ಗಡಿಯಲ್ಲಿ 
ಪ್ರಕ್ಷುಬ್ಧ ವಾತಾವರಣದ ಮೇಲೆ ಕಣ್ಣಿಡುವ ಬದಲು ಸರೋವರದ ಪ್ರಕ್ಷುಬ್ಬ 
ಅಲೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ದೈತ್ಯನೊಡನೆ ಯುದ್ಧಕ್ಕಿಳಿಯಲೂ ಇವರು 
ಸಿದ್ದ . ಆದರೆ ದೈತ್ಯನೇ ನಾಪತ್ತೆ ! ಕ್ರಿ .ಶ. 1970ರ ಏಪ್ರಿಲ್ ತಿಂಗಳಲ್ಲಿ ಹೆದ್ದಾರಿಯಲ್ಲಿ 
ಸಾಗುತ್ತಿದ್ದ ಮಿಲಿಟರಿ ತಂಡದ ಅಧಿಕಾರಿಗಳು ಸರೋವರದಲ್ಲಿ ಅಲೆ ಎದ್ದುದನ್ನು 
ಕಂಡು ಅವಾಕ್ಕಾದರು. ಜೊತೆಗೆ ರಪ್ ಎಂಬ ಶಬ್ದ ಬೇರೆ. ಆದರೆ ದೈತ್ಯನ 
ಪೆಡಂಭೂತಗಳು ಅಳಿದವೇಕೆ? / 12 


ಬಾಲ ಒಂದು ಸೆಕೆಂಡಿನಲ್ಲೇ ಮಂಗಮಾಯ . ಅದು ಸೀಲ್ 
ಪ್ರಾಣಿಯಿರಬೇಕೆಂದು ಅಧಿಕಾರಿಗಳು ನಿರಾಶೆಗೊಂಡರು. ಕ್ರಿ . ಶ. 1934ರಲ್ಲಿ 
ಲಂಡನ್ನಿನ ಶಸ್ತ್ರ ಚಿಕಿತ್ಸಾ ತಜ್ಞನೊಬ್ಬ ರೋಗಿಗಳಿಗೆ ಚಿಕಿತ್ಸೆ ಮಾಡುವ ಬದಲು 
ಲಾಚ್‌ನೆಸ್‌ಗೆ ಕ್ಯಾಮೆರಾ ಹಿಡಿದು ಓಡಿ ಬಂದಿದ್ದ. ಅಷ್ಟೆ ಅಲ್ಲ , ಮಸುಕು 
ಛಾಯಾ ಚಿತ್ರವನ್ನು ತೆಗೆದ. ಅದು ನೀರಿನಲ್ಲಿರುವ ಅಟರ್‌ ಪ್ರಾಣಿ ಎಂದು 
ಜೀವಶಾಸ್ತ್ರಜ್ಞರು ಗುರುತಿಸಿದರು. ಕ್ರಿ . ಶ. 1955ರಲ್ಲಿ ಗಿರಾಕಿಗಳನ್ನು ಬ್ಯಾಂಕಿನಲ್ಲೆ 
ಬಿಟ್ಟು ಖ್ಯಾತಿಯ ಬೆನ್ನೇರಿ ಲಂಡನ್ನಿನ ಬ್ಯಾಂಕ್ ಮೇನೇಜರ್ ಒಬ್ಬ 
ಸ್ಕಾಟ್ಲೆಂಡಿನ ಈ ಪ್ರಖ್ಯಾತ ಸರೋವರಕ್ಕೆ ಓಡಿಬಂದು ತೀರದ ಬಹುಮಹಡಿ, 
ಕಟ್ಟಡ ಹತ್ತಿ ಹದಿನೈದು ಮೀಟರ್ ಎತ್ತರದಿಂದ ಛಾಯಾಚಿತ್ರ ತೆಗೆದ. 
ಸರೋವರದಲ್ಲಿ ಬೆನ್ನ ಗುಪ್ಪೆ ತೋರಿಸಿಕೊಂಡು ಎರಡು ದೈತ್ಯ ಪ್ರಾಣಿಗಳು 
ಅಂತರ್ಧಾನವಾಗಿದ್ದವು, ಮತ್ತೆ ಕಾಣಿಸಲಿಲ್ಲ . ಬ್ರಿಟನ್ನಿನ ಪ್ರಖ್ಯಾತ ಪ್ರಕೃತಿ 
ವಿಜ್ಞಾನಿ ಪೀಟರ್ ಸ್ಕಾಟ್ ಸರೋವರಕ್ಕೆ ಇಳಿದ. ಎರಡು ಪೆಡಂಭೂತಗಳು 
ಸಂತಾನಾಭಿವೃದ್ಧಿಯ ಕ್ರಿಯೆಯಲ್ಲಿ ತೊಡಗಿದ್ದುದನ್ನು ಸುಂದರವಾಗಿ 
ಕುಂಚದಲ್ಲಿ ಮೂಡಿಸಿದ. ಸ್ಕಾಟ್ಲೆಂಡಿನ ವಾಣಿಜ್ಯೋದ್ಯಮಿಗಳು ಎಚ್ಚೆತ್ತರು, 
ಇಡೀ ಜಗತ್ತೇ ಪೆಡಂಭೂತದ ಬೆನ್ನು ಹತ್ತಿದಾಗ ಇವರು ಹಣದ ಬೆನ್ನೇರಿದರು. 
ಪೆಡಂಭೂತದ ಚಿತ್ರವನ್ನು ಮುದ್ರಿಸಿದ ಟೀ ಷರ್ಟ್‌ಗಳನ್ನು ಮಾರುಕಟ್ಟೆಗೆ 
ಬಿಟ್ಟರು. ಅವು ಬಿಸಿಬಿಸಿ ದೋಸೆಯಂತೆ ಮಾರಾಟವಾದವು. ಲಾಚ್ನೆಸ್ 
ಸರೋವರದ ತೀರದಲ್ಲಿ ಆಧುನಿಕ ಹೋಟೆಲುಗಳು, ಮೋಟೆಲುಗಳು 
ತಲೆಯೆತ್ತಿದವು. ' ಲಾಚ್ ನೆಸ್ ದೈತ್ಯನ ಆಯ್ಕೆ ' ಎಂಬ ಪೇಯವೇ ಹೊರಬಂತು. 
ದೈತ್ಯನ ಹೆಸರಿನಲ್ಲಿ ತಿಂಡಿ ಅಂಗಡಿಗಳು ತಲೆಯೆತ್ತಿದವು. ಸ್ಯಾಂಡ್ವಿಚ್ 
ತಿನ್ನುತ್ತಲೇ ಪ್ರವಾಸಿಗಳು ಸರೋವರದ ನೀರಿನ ಮೇಲೆ ಕಣ್ಣಿಟ್ಟರು. 
ಕಾರುಬಾರು ವ್ಯಾಪಾರ ಹೆಚ್ಚಿಸಿತು. ಲಾಚ್ ನೆಸ್ ಸರೋವರಕ್ಕೆ ಈಗ 
ನೂಕುನುಗ್ಗಲು. ಹದಿನೈದು - ಇಪ್ಪತ್ತು ಬಾರಿ ಪೆಡಂಭೂತವನ್ನು 
ಕಂಡಿರುವುದಾಗಿ ಹೇಳಿಕೊಂಡವರು ಸ್ಥಳದ ಮಾರ್ಗದರ್ಶಕರಾದರು. ಅಲ್ಲಿನ 
ಪೆಡಂಭೂತ ಜನರನ್ನು ಹೇಗೆ ಕಾಡಿದೆಯೆಂದರೆ ತೀರದುದ್ದಕ್ಕೂ ಎಚ್ಚರಿಕೆಯ 
ಫಲಕಗಳು ಕಾಣಿಸಿವೆ. ಅದರ ಒಂದು ಮಾದರಿ ಹೀಗಿದೆ: 

- ಸೂಚನೆ 
ಇದು ಪೆಡಂಭೂತದ ಸಂತಾನಾಭಿವೃದ್ಧಿಯ ಕಾಲವಾದುದರಿಂದ ಈ 

13 / ಪೆಡಂಭೂತಗಳು ಅಳಿದವೇಕೆ? 


ಸ್ಥಳದಲ್ಲಿ ವಾಹನ ನಿಲ್ಲಿಸುವ ವ್ಯಕ್ತಿಗಳು ತಮ್ಮ ಕಾರ್ಯಕ್ಕೆ ತಾವೇ 
ಹೊಣೆಯಾಗುತ್ತಾರೆ. ಇಲ್ಲಿ ಸ್ನಾನ ಮಾಡುವುದು ಅಪಾಯ . ಸಂಪೂರ್ಣವಾಗಿ 
ನಿಷೇಧಿಸಲಾಗಿದೆ. ಸುರಕ್ಷಣಾ ನಿಯಮ : ಮೋಟಾರು ಹಾರನ್ನುಗಳ ನಡುವೆ 
ಐದು ನಿಮಿಷಗಳ ಅಂತರವಿರಲಿ . 

- ಅಪ್ಪಣೆಯ ಮೇರೆಗೆ 
ವರ್ಷಾದ್ಯಂತ ಒಂದಲ್ಲ ಒಂದು ತಂಡ ಲಾಚ್ ನೆಸ್ ಸರೋವರಕ್ಕೆ ಬರುತ್ತದೆ. 
ಕಣ್ಣಲ್ಲಿ ಕಣ್ಣಿಟ್ಟು ದೈತ್ಯನಿಗಾಗಿ ತಡಕುತ್ತದೆ. ತಂಡದ ಅನೇಕ ಮಂದಿ, ಬಾಲ 
ತಿರುವಿ, ಬುಳಕ್ಕನೆ ನೀರಿನಲ್ಲಿ ಮುಳುಗುವ ಪ್ರಾಣಿಯನ್ನು ಕಂಡಿದ್ದಾರೆ. 
ತಲೆಕೆಳಗಾದ ದೋಣಿ ನಿಧಾನವಾಗಿ ತಲೆಯೆತ್ತಿದಂತೆ ಅವರಿಗೆ ಕಂಡಿದೆ . 
ಅನಂತರ ದುಡುಮ್ಮೆನ್ನುವ ಶಬ್ದ ದೊಂದಿಗೆ ಅದು ಮುಳುಗು ಹಾಕುವುದನ್ನು 
ಗಮನಿಸಿದ್ದಾರೆ. ಆಗ ಅಲೆಗಳೂ ಎದ್ದಿವೆ. ಕೆಲವೊಮ್ಮೆ ಆ ಪ್ರಾಣಿ ನೀರಿನಲ್ಲಿ 
ಒಂದೇ ಜಾಗದಲ್ಲಿ ನಿಂತಂತೆ ಭಾಸವಾಗಿದೆ. ಐದು ನಾಟಿಕಲ್ ಮೈಲುವೇಗದಲ್ಲಿ 
ಪ್ರಾಣಿ ಗಮಿಸಿರುವುದನ್ನು ಅಳೆದಿದ್ದಾರೆ. ತೀರ ಹತ್ತಿರದಿಂದನೋಡಿರುವುದಾಗಿ 
ಹೇಳಿರುವ ಮಂದಿ, ಅದರ ತಲೆ ಚಿಕ್ಕದು, ಮೂಗಿನ ಹೊಳ್ಳೆ ದೊಡ್ಡದು, 
ಕತ್ತಿಗೂ ತಲೆಗೂ ಭೇದವೇ ಇಲ್ಲ , ಕುದುರೆಯಂತೆ , ಕೆಲವೊಮ್ಮೆ ಗೂಳಿಯಂತೆ 
ಕಾಣುತ್ತದೆ ಎಂದು ವರ್ಣಿಸಿದ್ದಾರೆ. ಸಾಧಾರಣವಾಗಿ ಈ ಪೆಡಂಭೂತವನ್ನು 
ನಂಬಿರುವ ಮಂದಿ ಹೆಚ್ಚು ಕಡಿಮೆ ಒಂದೇ ವಿಧದ ವರ್ಣನೆ ನೀಡುತ್ತಾರೆ. 
ಹಾಗೆ ನೋಡಿದರೆ ಸ್ಕಾಟ್ಲೆಂಡಿನ ಬಹುಪಾಲು ಸರೋವರಗಳಲ್ಲಿ 
ದೈತ್ಯಜೀವಿಗಳು ಅಡಗಿವೆ ಎಂಬ ನಂಬಿಕೆ ದೇಶದಾದ್ಯಂತ ಜನಮನದಲ್ಲಿ 
ಬೇರೂರಿದೆ. ಸ್ಥಳೀಯ ಸರೋವರದ ನಿಗೂಢ ನೀರಿನಲ್ಲಿ ಕಡಲ ಕುದುರೆಗಳು 
ಇವೆಯೆಂದು ಮೊದಲಿನಿಂದಲೂ ಜನ ಭಾವಿಸಿದ್ದರು. ಲಾಚ್‌ನೆಸ್ ಸರೋವರಕ್ಕೆ 
ದೀರ್ಘ ಪುರಾಣವಿದೆ. ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಸೇಂಟ್ 
ಕೊಲಂಬಸ್ ಎಂಬ ವೀರ, ಲಾಚ್‌ನೆಸ್ ಸರೋವರದ ಈ ದೈತ್ಯನನ್ನು ಹಿಡಿದು 
ಪಳಗಿಸಿ ಅವನು ಹೇಳಿದಂತೆ ವರ್ತಿಸುವುದನ್ನು ಕಲಿಸಿ ಅದರ 
ಯಜಮಾನನಾಗಿದ್ದನಂತೆ. ಆ ದೈತ್ಯ ಯಾವುದೆಂದು ಅಂದೂ ಜನರಿಗೆ 
ತಿಳಿದಿರಲಿಲ್ಲ , ಮುಖಾಮುಖಿಯಾಗಿ ಇಂದಿಗೂ ಕೂಡ ಅದನ್ನು ಕಂಡವರಿಲ್ಲ . 
ಈ ನಿಗೂಢ ದೈತ್ಯನಿಗಾಗಿ ನಿರಂತರ ಶೋಧ ನಡೆದಿದೆ. ವಿಜ್ಞಾನದ, 
ತಂತ್ರಜ್ಞಾನದ ಎಲ್ಲ ಸಿದ್ಧಾಂತಗಳನ್ನೂ ಲಾಚ್ ನೆಸ್ ಸರೋವರಕ್ಕೆ ಅನ್ವಯಿಸಿ 


ಪೆಡಂಭೂತಗಳು ಅಳಿದವೇಕೆ? / 14 


ಈ ದೈತ್ಯನನ್ನು ಜೀವಂತವಾಗಿ ಹಿಡಿಯಲು ಎಲ್ಲ ಪ್ರಯತ್ನಗಳೂ ಸಾಗಿವೆ. 
- ಲಾಚ್‌ನೆಸ್ ಸರೋವರದ ಈ ದೈತ್ಯನಿಗೆ ಹೆಸರಿಲ್ಲವೆ? ಇದೆ. ವಿಜ್ಞಾನಿಗಳು 
ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸಿದ್ದಾರೆ. ಈ ಪೆಡಂಭೂತದ 
ಹೆಸರು ' ನೆಸ್ಸಿ ಟೆರಾಸ್ ರಾಂಬಾಪ್ಟೆರಿಕ್ಸ್ ' ಇದು ನಾಲಗೆ ತಿರುಗದ ಹೆಸರೆಂದು 
ಬೇಸರಿಸಬೇಡಿ. ಈ ಹೆಸರಿಗೆ ವಿಶೇಷ ಅರ್ಥವೇನೂ ಇಲ್ಲ . ತುಂಬ ಸರಳ. 
ಈ ಪದವನ್ನೇ ಬಿಡಿಸಿದರೆ ನೆಸ್ ಎನ್ನುವುದು ಸರೋವರಕ್ಕೆ ಕೂಡುವ ನದಿಯ 
ಹೆಸರು. ಈ ನದಿ ಕೂಡುವುದು ಲಾಚ್ ಸರೋವರವನ್ನು , ಟೆರಾಸ್ ಎಂದರೆ 
ಅತ್ತಿತ್ತ ಸುತ್ತಾಡುವ ಅಲೆಮಾರಿ ಜೀವಿ, ರಾಂಬೋಸ್ ಎಂದರೆ ವಜ್ರದ ಆಕೃತಿ, 
ಟೆರಿಕ್ಸ್ ಎಂದರೆ ಈಜುರೆಕ್ಕೆ , ಒಟ್ಟಾರೆ ಈ ದೈತ್ಯನಿಗಿರುವ ವಿಶೇಷ ಗುಣಗಳು 
ನೆಸ್ ಪದದ ಹಿಂದೆ ಅಂಟಿಕೊಂಡಿವೆ. ಸರಳ ವಾಕ್ಯದಲ್ಲೇ ಹೇಳಬೇಕೆಂದರೆ 
ವಜ್ರಾಕೃತಿ ಈಜುರೆಕ್ಕೆಯ ಅಲೆಮಾರಿ ನೆಸ್ ದೈತ್ಯ. ಹೆಸರಿನ ಹಿಂದೆ ಅಡಗಿರುವ 
ಅರ್ಥ ಇದು. ವಿಜ್ಞಾನಿ ರಾಬರ್ಟ್ ರೈನ್ ಎಂಬಾತನು ಕ್ರಿ .ಶ. 1975ರಲ್ಲಿ 
ಈ ರೀತಿ ನಾಮಕರಣ ಮಾಡಿದ. ಇಷ್ಟಿದ್ದರೂ ಈ ನೆಸ್ ದೈತ್ಯ ಹೀಗೇ 
ಇದೆಯೆಂದು ಕರಾರುವಾಕ್ಕಾಗಿ ವರ್ಣಿಸುವ ಮಂದಿಯೇ ಇಲ್ಲ . 
ವಿಜ್ಞಾನಿಗಳಾಗಲಿ, ಸಾರ್ವಜನಿಕರಾಗಲಿ ಕೊಡುವ ವಿವರಣೆ ಕೆಲವೊಮ್ಮೆ 
ಅಪೂರ್ಣ. ಆ ವಿವರಣೆಗಳಿಂದ ನೆಸ್ ದೈತ್ಯನ ಭೌತ ಶರೀರದ ಬಗ್ಗೆ ಅಥವಾ 
ಶರೀರದ ತೂಕ, ಅದರ ಆಹಾರ, ಬದುಕು, ಸಂತಾನ ಇಂಥ ಹತ್ತು ಹಲವು 
ಮುಖ್ಯ ಅಂಶಗಳ ಬಗ್ಗೆ ವಿವರಣೆಯೇ ದೊರೆತಿಲ್ಲ . ಕೆಲವರು ಇದನ್ನು 
ಆರೂವರೆ ಕೋಟಿವರ್ಷಗಳ ಹಿಂದೆ ಜೀವಿಸಿದ್ದ ಪೆಡಂಭೂತದ ವಂಶಜನೆಂದು 
ಹೇಳಿದ್ದಾರೆ. ಸೋಸಾರಸ್ ಎಂಬ ವಂಶದ ಜೀವಂತ ಸರೀಸೃಪ ಇದೆಂದು 
ಹಲವರು ಭಾವಿಸಿದ್ದಾರೆ. ಕೆಲವರಿಗೆ ಇದು ಉದ್ದನೆಯ ಕತ್ತಿನ ಸೀಲ್ 
ಪ್ರಾಣಿಯಂತೆ ಕಂಡಿದೆ. ಮತ್ತೆ ಕೆಲವರು ಈ ದೈತ್ಯ ಉಭಯ 
ಜೀವಿಯಾಗಿರಬಾರದೇಕೆ ಎಂಬ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಮತ್ತೊಂದು 
ವರ್ಗವೂ ಇದೆ. ಆ ವರ್ಗ ನೆಸ್ ಪೆಡಂಭೂತದ ಬಗ್ಗೆ ಕೇವಲ ಕುಚೋದ್ಯದ 
ಭಾವನೆ ತಳೆದಿದೆ. ಮಡುವುಗಟ್ಟಿದ ಪಾಚಿ, ಸಸ್ಯಗಳು ಸರೋವರದುದ್ದಕ್ಕೂ 
ತೇಲಿ ಬರುತ್ತಿರುವುದನ್ನು ಕಂಡ ಜನ ಅದನ್ನೇ ಪ್ರಾಣಿಯೆಂದು ತಪ್ಪಾಗಿ 
ಭಾವಿಸಿ ಊಹೆಯನ್ನು ಬೆಳೆಸಿದ್ದಾರೆ ಎಂದು ಈ ವರ್ಗದ ಪರಿಣತರು 
ಅಭಿಪ್ರಾಯ ಪಟ್ಟಿದ್ದಾರೆ. ಮತ್ತೆ ಕೆಲವರು ತೇಲಿ ಬರುವ ದೊಡ್ಡ ದಿಮ್ಮಿಗಳು 


15 / ಪೆಡಂಭೂತಗಳು ಅಳಿದವೇಕೆ? 


ಪ್ರಾಣಿಯಾಗಿ ಕಂಡುಬಂದಿರಬಹುದೆಂದು ಕುಹಕವಾಡಿದ್ದಾರೆ. ಗಾಳಿಗುಳ್ಳೆಗಳು 
ಪ್ರಾಣಿಯ ಆಕೃತಿ ತಳೆದರೆ ? ಹೀಗೆಂದು ಕೇಳುವವರೂ ಉಂಟು. ನೆಸ್ಸಿ ಟೆರಾಸ್, 
ಯಾವ ಪ್ರಾಣಿಯೆಂದು ಹೇಳುವ ಬದಲು ಯಾವುದು ಅಲ್ಲ ಎಂಬ ಬಗ್ಗೆ 
ಇಂದು ಬಿಸಿಬಿಸಿ ಚರ್ಚೆಯಾಗುತ್ತಿದೆ. ಆದರೆ ಸಾಕ್ಷಿ , ಪುರಾವೆಗಳ ಸಹಿತ 
ಈ ದೈತ್ಯನನ್ನು ವರ್ಣಿಸಲು ಎಲ್ಲರೂ ವಿಫಲರಾಗಿದ್ದಾರೆ. ಒಂದೇ ಒಂದು 
ಜೀವಿ ಸತತವಾಗಿ ಐವತ್ತು ವರ್ಷಗಳಿಂದ ಕಾಣಿಸಿಕೊಳ್ಳುತ್ತಿದೆಯೇ ? 
ಇಲ್ಲವೆನ್ನುತ್ತಾರೆ ಈ ದೈತ್ಯನನ್ನು ನಂಬಿರುವ ಅಭಿಮಾನಿಗಳು. ಅವು 
ಗುಂಪಿನಲ್ಲಿರುವ ಪ್ರಾಣಿಗಳು. ಈ ಲಾಚ್‌ನೆಸ್ ಸರೋವರದಲ್ಲಿ ಹತ್ತರಿಂದ 
ಹನ್ನೆರಡು ಸಂಖ್ಯೆಯಲ್ಲಿ ಪ್ರಬುದ್ಧವಾಗಿ ಬೆಳೆದ ಜೀವಿಗಳಿರಬಹುದೆಂದು ಅವರ 
ತರ್ಕ , ಅಷ್ಟೇ ಅಲ್ಲ , ಹದಿನೆಂಟರಿಂದ ಇಪ್ಪತ್ತು ಪುಟಾಣಿ ದೈತ್ಯರೂ ಕೂಡ 
ಆ ಗುಂಪಿನಲ್ಲಿರಬಹುದೆಂದು ಊಹಿಸಿದ್ದಾರೆ. ಸರಿಸುಮಾರು ಐವತ್ತು 
ವರ್ಷಗಳ ಆಯಸ್ಸು ಇವುಗಳಿಗಿರಬಹುದು ಎಂದು ಒಂದು ತಂಡ ಅಂದಾಜು 
ಮಾಡಿದೆ. ಈಗ ಲಾಚ್ ನೆಸ್ ಸರೋವರದ ಅಂಗುಲಂಗುಲವನ್ನು ವಿಜ್ಞಾನಿಗಳು 
ಸೋನಾರ್ ತಂತ್ರದಿಂದ ತಡಕುತ್ತಿದ್ದಾರೆ. ಕೆಲವೊಮ್ಮೆ ಇಪ್ಪತೈದು ಅಡಿ ಉದ್ದದ 
ಆರು ಅಡಿ ಅಗಲದ ದೈತ್ಯಜೀವಿಗಳ ಚಲನವಲನವನ್ನು ದಾಖಲೆ ಮಾಡಿರುವ 
ವರದಿಗಳೂ ಬಂದಿವೆ. ಇದರ ಆಧಾರದ ಮೇಲೆ ಈ ದೈತ್ಯ ಪೆಡಂಭೂತಗಳು 
1800 ರಿಂದ 3200 ಪೌಂಡ್ ತೂಕದ ದಡೂತಿ ಪ್ರಾಣಿಗಳೆಂದು ವಿಜ್ಞಾನಿಗಳು 
ಅಂಕಿಸಂಖ್ಯೆಗಳನ್ನು ಮುಂದಿಟ್ಟಿದ್ದಾರೆ. 

ನಮ್ಮ ಸಾಗರ ಯಾನದ ನಾವಿಕರ ದಿನಚರಿ ತೆಗೆದರೆ, ಅಲ್ಲಿ ಹಲವು 
ಬಗೆಯ ವರ್ಣನೆಗಳನ್ನು ಕಾಣಬಹುದು. ಮೊದಮೊದಲು ಕಡಲಯಾನ 
ಮಾಡುತ್ತಿದ್ದ ನಾವಿಕರು ಸಾಗರ ಸರ್ಪವೆಂಬ ಕಾಲ್ಪನಿಕ ಜೀವಿಗೆ ತುಂಬ 
ಹೆದರಿದ್ದರು. ಅವುಗಳನ್ನು ಕಣ್ಣಾರೆ ಕಂಡರೋ ಇಲ್ಲವೋ ತಿಳಿಯದು. ಅವುಗಳ 
ಭಯಂಕರ ರೂಪ, ಗರ್ಜನೆಗಳನ್ನು ಮನದಲ್ಲಿ ಕಲ್ಪನೆ ಮಾಡಿಕೊಂಡು ಅವರು 
ಸಾಗರ ಯಾನಕ್ಕೆ ಅಂಜುತ್ತಿದ್ದರು. ಅದರ ಹಿಂದೆಯೇ ಅನೇಕ ಕತೆಗಳು 
ಹುಟ್ಟಿಕೊಂಡವು. ಆದರೆ ಸಾಗರದ ದೈತ್ಯ ಸರ್ಪಗಳು ಯಾವುವೆಂಬುದು 
ವೈಜ್ಞಾನಿಕವಾಗಿ ಖಚಿತವಾಗಿಲ್ಲ . ಮನುಷ್ಯ ಭೂಮಿಯ ಮೇಲೆ 
ಕಾಣಿಸಿಕೊಳ್ಳುವ ಹಲವುಕೋಟಿ ವರ್ಷಗಳ ಹಿಂದೆಯೇ ದೈತ್ಯಜೀವಿಗಳು 
ಬಾಳಿವೆ, ಅಳಿದಿವೆ. ನಿಜವಾದ ಸರ್ಪವಲ್ಲದಿದ್ದರೂ ಮೀನು ಹಿಡಿಯುತ್ತಿದ್ದ 
ಪೆಡಂಭೂತಗಳು ಅಳಿದವೇಕೆ? | 16 


111110 


ಚಿತ್ರ 2 

ನೆನ್ಸಿ ಟೆರಾಸ್ ದೈತ್ಯನ ಕಾಲ್ಪನಿಕ ಚಿತ್ರ 
ದೈತ್ಯಾಕಾರದ ಪೆಡಂಭೂತಗಳು ಸಾಗರದಲ್ಲಿ ಜೀವಿಸಿದ್ದುದನ್ನು ಪಳೆಯುಳಿಕೆಗಳು 
ತೋರಿಸಿಕೊಟ್ಟಿವೆ. ಅವುಗಳಲ್ಲಿ ವೀಸಿಯೋಸಾರಸ್ ಎಂಬ ಜೀವಿ ತುಂಬ ಪ್ರಸಿದ್ದ . 
ಅದಕ್ಕೆ ಹಲವು ಮೀಟರು ಉದ್ದದ ತೆಳುವಾದ ಕತ್ತು , ಪುಟ್ಟ ತಲೆ, ಆಮೆಯಂತೆ 
ಈಜಲು ಅಗಲವಾದ ಕಾಲು, ಭಾರಿ ಶರೀರವಿತ್ತು . ಆ ಜೀವಿಗಳು ಭೂಮಿಯ 

17 / ಪೆಡಂಭೂತಗಳು ಅಳಿದವೇಕೆ? 


ಮೇಲೆ ನೂರೈವತ್ತು ದಶಲಕ್ಷ ವರ್ಷಗಳ ಕಾಲ ಜೀವಿಸಿದ್ದವು. ಅದು ಇದ್ದದ್ದು 
ಉಷ್ಣ ಸಾಗರದಲ್ಲಿ . ಮೀನು ತಿನ್ನುವ ತನ್ನ ಹಕ್ಕನ್ನು ಭಂಗಗೊಳಿಸಲು ಬಂದ 
ತನ್ನ ಬಂಧು ಬಾಂಧವರನ್ನು ಅದು ಬಡಿದು ಕೊಲ್ಲುತ್ತಿತ್ತು. 
- ಲಾಚ್‌ನೆಸ್‌ನ ಈ ನೆಸ್ಸಿ ಟೆರಾಸ್ ದೈತ್ಯ ಪ್ಲಸಿಯೋಸಾರಸನ್ನೇ ಹೋಲುತ್ತದೆ 
ಎಂದು ಹಲವರು ತರ್ಕಿಸಿದ್ದಾರೆ. ನೆಸ್ಸಿ ಟೆರಾಸ್ ಅಕಶೇರುಕ ಜೀವಿಯಾಗಿರಲು 
ಸಾಧ್ಯವಿಲ್ಲ . ಭಾರಿ ಗಾತ್ರದ ಹುಳು ಅಥವಾ ಮೃದ್ವಂಗಿ ಇಷ್ಟೊಂದು ದೊಡ್ಡ 
ಶರೀರ ಹೊಂದಿರುವುದು ಅಶಕ್ಯ . ಅವು ಶರೀರವನ್ನು ಚಲಿಸುವುದಾದರೂ ಹೇಗೆ? 
ಅವುಗಳ ದೇಹ ತೇಲುವಂತೆ ಶರೀರ ರಚನೆ ಇದೆ. ಭೂಮಿಯ ಮೇಲೆ 
ನಡೆದಾಡಬಲ್ಲ ಅಕಶೇರುಕ ಅದಾಗಿದ್ದರೆ, ತನ್ನ ಭಾರಕ್ಕೆ ತಾನೇ ಕುಸಿದು 
ಅಪ್ಪಚ್ಚಿಯಾಗುತ್ತಿತ್ತು . ಹಾಗಿದ್ದಲ್ಲಿ ಈ ನೆಸ್ಸಿ ಟೆರಾಸ್ ದೈತ್ಯ ಉಭಯ 
ಜೀವಿಯಾಗಿರಬಾರದೇಕೆ ? ಇಲ್ಲೂ ವೈಜ್ಞಾನಿಕವಾಗಿ ವಿವರಿಸಲು ಕೆಲವು 
ತೊಡಕುಗಳಿವೆ . ಹಿಂದೆ ಜೀವಿಸಿದ್ದ ಅಲ್ಲದೆ ಈಗ ಜೀವಿಸಿರುವ ಬಹುತೇಕ ಉಭಯ 
ಜೀವಿಗಳು ಸಿಹಿನೀರನ್ನೇ ಅವಲಂಬಿಸಿವೆ. ಕೆಲವೇ ಜೀವಿಗಳು ಉಪ್ಪು ನೀರಿಗೆ 
ಹೊಂದಿಕೊಂಡಿವೆ. ಈಗ ತಿಳಿದಿರುವಂತೆ ಹತ್ತು ಸಾವಿರ ವರ್ಷಗಳ ಹಿಂದೆ 
ಸ್ಕಾಟ್ ಲೆಂಡಿನ ಎಲ್ಲ ಸರೋವರಗಳೂ ಹಿಮದಡಿ ಹೂತು ಹೋಗಿದ್ದವು. 
ನೆಸ್ಸಿ ಟೆರಾಸ್‌ನ ವಂಶದ ಜೀವಿಗಳು ಆಗ ಬದಲಾದ ಸಾಗರದ ವಾತಾವರಣಕ್ಕೆ 
ಹೊಂದಿಕೊಂಡಿರದಿದ್ದರೆ ಅವು ಉಳಿದುಕೊಂಡಿರುವ ಪ್ರಶ್ನೆಯೇ ಇಲ್ಲ . ಆದ್ದರಿಂದ 
ನೆನ್ಸಿ ಟೆರಾಸ್ ಉಭಯ ಜೀವಿಯಲ್ಲವೆಂಬುದು ಜೀವವಿಜ್ಞಾನಿಗಳ ಊಹೆ. ಅದು 
ಫೀಸಿಯೋಸಾರಸ್‌ನ ಹತ್ತಿರದ ಬಂಧು ಅಥವಾ ವಂಶದ್ದೆಂದು ಹೇಳುವಾಗಲೂ 
ಕೆಲವು ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತದೆ. ಏಕೆಂದರೆ ಈ ವೀಸಿಯೋಸಾರಸ್ 
ಕೂಡ ನೀರಿನಿಂದ ಹೊರಕ್ಕೆ ಬಂದು ತೀರದ ಮರಳಿನಲ್ಲಿ ಮೊಟ್ಟೆ ಇಡುತ್ತಿತ್ತು. 
ಕಡಲ ಆಮೆಗಳಿಗೂ ಅವುಗಳಿಗೂ ಹಲವು ಸಾಮ್ಯವಿದೆ. ನೆಸ್ಸಿ ಟೆರಾಸ್, ನೀರಿನಿಂದ 
ಹೊರಕ್ಕೆ ಬಂದು ಮೊಟ್ಟೆ ಇಟ್ಟ ಪ್ರಸಂಗವನ್ನೆ ಯಾರೂ ವಿವರಿಸಿಲ್ಲ . ಅಲ್ಲದೆ 
ಸ್ಕಾಟ್ಲೆಂಡಿನ ಪರಿಸರ ಕೂಡ ಈ ಕ್ರಿಯೆಗೆ ಹೆಚ್ಚು ಸಹಾಯಕವಾಗಿಲ್ಲ . 
ಫೀಸಿಯೋಸಾರಸ್ ಇಂದು ಜೀವಿಸಿಲ್ಲ . ಅದು ನಶಿಸಿ ಆರೂವರೆ ಕೋಟಿ 
ವರ್ಷಗಳಾಗಿವೆ. ಆ ಜಾಗವನ್ನು ಹಲವು ವಿಕಾಸದ ಹಂತಗಳಮೂಲಕ ತಿಮಿಂಗಿಲ , 
ಸೀಲ್ ಪ್ರಾಣಿಗಳು ತುಂಬಿವೆ . ಅಲ್ಲದೆ ನೆಸ್ಸಿ ಟೆರಾಸ್ , ಸೀಲ್ ಪ್ರಾಣಿಯಂತೆ 
ಇರಲು ಸಾಧ್ಯವಿಲ್ಲ . ಏಕೆಂದರೆ ಸೀಲ್ ಪ್ರಾಣಿಗಳು ಮರಿ ಹಾಕುವುದು ನೆಲದಲ್ಲೇ . 
ಪೆಡಂಭೂತಗಳು ಅಳಿದವೇಕೆ? / 18 


ಜೊತೆಗೆ ಉಸಿರಾಡಲು ಗಾಳಿಗಾಗಿ ಅವು ನೀರಿನಿಂದ ಮೇಲೆ ಬರಲೇಬೇಕು. 
ಒಂದು ವೇಳೆ ನೆಸ್ಸಿ ಟೆರಾಸ್ ಪತ್ತೆಯಾದರೂ ಅದು ಈಗಾಗಲೇ ವರ್ಗಿಕರಿಸಿರುವ 
ಪ್ರಾಣಿಗಳ ಗುಂಪಿನಿಂದ ಪ್ರತ್ಯೇಕವಾದ ಹೊಸ ಜೀವಿಯಾಗಿರಲೂ ಸಾಧ್ಯವಿಲ್ಲ . 
ಅಲ್ಲದೆ ಸ್ಕಾಟ್ಲೆಂಡಿನ ಸರೋವರಕ್ಕೆ ಮಾತ್ರ ಸೀಮಿತವಾದ 
ಜೀವಿಯಾಗಿರಲಾರದು. ಇಂಥ ಪ್ರಾಣಿಗಳು ಸ್ಕಾಟ್ ಲೆಂಡಿನ ಕಡಲ ತೀರದಿಂದ 
ಹಿಡಿದು ಐಸ್ಥೆಂಡ್ ಸರೋವರ, ರಷ್ಯ , ಉತ್ತರ ಅಮೇರಿಕ , ಅರ್ಜೆಂಟೀನಾ, 
ಆಸ್ಟ್ರೇಲಿಯಾದಲ್ಲೂ ಕೂಡ ಸುದ್ದಿ ಮಾಡಿವೆ. ತೀರ ಇತ್ತೀಚೆಗಷ್ಟೇ 
ಬೈರಮನ್- ಜಾರ್ಜಿನೆಕ್ಕಿ ಪರಿಶೋಧಕ ತಂಡ ಅಮೇರಿಕದ ಉತ್ತರ ಭಾಗದ 
ಚಾಂಪ್ಸನ್ ಸರೋವರವನ್ನು ಇಂತಹುದೇ ನಿಗೂಢಜೀವಿಗಾಗಿ ಜಾಲಾಡಿತು. 
ಅದೇನೇ ಇರಲಿ, ನೆಸಿಟೆರಾಸ್ ಹೆಚ್ಚು ಸುದ್ದಿ ಮಾಡಿರುವ ನಿಗೂಢ ಜೀವಿ. 
ಜಗತ್ತು ಅದನ್ನು ಶೋಧಿಸಲು ತುದಿಗಾಲಲ್ಲಿ ನಿಂತಿದೆ. 
- ಕ್ರಿ .ಶ. 1933ರಲ್ಲಿ ಮೊದಲು ಈ ಪೆಡಂಭೂತದ ಸುದ್ದಿ ಪ್ರಕಟವಾಗುತ್ತಲೇ 
ಸಂದರ್ಶಕರ ಮಹಾಪೂರವೇ ಈ ಸರೋವರಕ್ಕೆ ನುಗ್ಗಿತು. ಆದರೆ ಕ್ರಿ . ಶ . 
1960ರ ವರೆಗೆ ಆ ಬಗ್ಗೆ ಗಂಭೀರವಾದ ಚಿಂತನೆಯೇ ಮೂಡಿರಲಿಲ್ಲ . ನಿಗೂಢ 
ದೈತ್ಯನ ಬಗ್ಗೆ ಊಹಾಪೋಹಗಳ ಅಲೆ ಎದ್ದಿತ್ತು . ಈ ಎಲ್ಲ ಊಹೆಗಳಿಗೆ 
ತೆರೆ ಎಳೆಯಲು ಜೀವವಿಜ್ಞಾನಿಗಳು ನಿರ್ಧರಿಸಿದರು. ದೈತ್ಯನಿಂದ 
ಖ್ಯಾತಿಗಳಿಸಲು ದಂಡುದಂಡೇ ಶೋಧನೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿತು . 
ವಿಶಾಲ ಸಾಗರಗಳ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುವ ವಿಜ್ಞಾನಿಗಳಿಗೆ ಈ 
ತತ್ರಾಪಿ ಸರೋವರವೊಂದು ಸಮಸ್ಯೆಯೇ ? ಜಲಾಂತರ್ಗಾಮಿಗಳಿಂದ ಸಾಗರದ 
ಒಡೆತನ ಸ್ಥಾಪಿಸಿದ ಮಾನವನಿಗೆ ಕೇವಲ ಒಂಬೈನೂರು ಅಡಿ ಆಳ 
ನೀರಿಗಿಳಿಯಲು ದಿಗಿಲೆ ? ಆಕ್ಸ್‌ಫರ್ಡ್, ಕೇಂಬ್ರಿಡ್ಜ್‌ಗಳಿಂದ ಸಂಶೋಧಕರ 
ತಂಡಗಳು ಬಂದಿಳಿದವು. ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಟ್ಟಲೆ 
ಲಾಚ್ ನೆಸ್ ಸರೋವರದ ದಡದಲ್ಲಿ ದೈತ್ಯ ಪ್ರಾಣಿಗಾಗಿ ಕಾಯುವ ತಾಳ್ಮೆ 
ಅವಕ್ಕಿರಲಿಲ್ಲ . ಸಂಶೋಧಕರು ಮೋಟಾರ್ ದೋಣಿಗಳಲ್ಲಿ ಕುಳಿತು ಶಬ್ದ 
ತರಂಗಗಳನ್ನು ಹಾಯಿಸಿ ಇಡೀ ಸರೋವರದ ಒಡಲಿನಲ್ಲಿ ಟಿಕ್ ಟಿಕ್ ಶಬ್ದ 
ಮಾಡಿದರು. ಇಂದಿಗೂ ನಮ್ಮ ಸಮುದಾಯವನ್ನು , ಅವುಗಳು ಚಲಿಸುವ 
ಪಥವನ್ನು ಇಂಥ ಶಬ್ಧ ತರಂಗಗಳನ್ನು ಹಾಯಿಸಿ ಪತ್ತೆ ಹಚ್ಚುತ್ತಾರೆ. ಅವು 
ಮರಳಿ ಬಡಿದು, ಸಂಚರಿಸುವ ಸಾಗರ ಜೀವಿಗಳ ಚಲನವಲನಗಳ ಬಗ್ಗೆ 

19 / ಪೆಡಂಭೂತಗಳು ಅಳಿದವೇಕೆ? 


ಮಾಹಿತಿ ಕೊಡುತ್ತವೆ . ಚಲಿಸುವ ವಸ್ತು , ಜೀವಿಗಳನ್ನು ಪತ್ತೆ ಹಚ್ಚಲು 
ಇದೊಂದು ಸುಲಭೋಪಾಯ . ಮತ್ತೊಂದು ತಂಡ ಬಂತು, ದಡದಲ್ಲೇ 
ಸೋನಾರ್‌ ಯಂತ್ರವಿಟ್ಟು ಇಡೀ ಸರೋವರಕ್ಕೆ ಅಡ್ಡ ಹಾಯುವಂತೆ ಸೋನಾರ್ 
ತರಂಗಗಳನ್ನು ಬಿಟ್ಟು ಸರೋವರದ ತಳದಿಂದ ಮೇಲಕ್ಕೆ ಅದು 
ಶಂಖಾಕೃತಿಯಲ್ಲಿ ಹಬ್ಬಿ ಆ ವಲಯದಲ್ಲಿ ಸಂಚರಿಸುವ ಸಾಗರಜೀವಿಯನ್ನು 
ಸೆರೆ ಹಿಡಿಯಲು ಬಾಯೊಡ್ಡಿ ನಿಂತಿತು. ಕ್ರಿ . ಶ. 1968ರಲ್ಲಿ ಲಾಚ್‌ನೆಸ್ 
ಸರೋವರವನ್ನೆ ಸಂಶೋಧನೆಗೆ ಆರಿಸಿಕೊಂಡು ಒಂದು ಇಲಾಖೆಯೇ 
ಅಸ್ತಿತ್ವಕ್ಕೆ ಬಂತು. ನೀರಿನಡಿಯ ಛಾಯಾಚಿತ್ರಣಕ್ಕಾಗಿ ಸುಸಜ್ಜಿತ ಮಾದರಿಯ 
ಕ್ಯಾಮೆರಾಗಳನ್ನೇ ತಂದರು. ಕೊನೆಗೆ ಗುರಿಯಿಟ್ಟು ಬಾಣಗಳು ಸೆಟೆದು ನಿಂತವು. 
ಉದ್ದೇಶ ಈ ಅಪರೂಪದ ನಿಗೂಢ ಜೀವಿಯನ್ನು ಕೊಲ್ಲುವುದಲ್ಲ , ಅದರ 
ಶರೀರದಿಂದ ಎರಡರಿಂದ ಮೂರು ಗ್ರಾಂ . ಅಂಗಾಂಶ ತೆಗೆದು ದೈತ್ಯನ 
ಕುಲಗೋತ್ರಗಳನ್ನು ಅರಿಯುವುದು. ನೆನ್ಸಿ ಟೆರಾಸ್ ದೈತ್ಯನ ಈ 
“ ಬಯಾಪ್ತಿ ' ಗಾಗಿ ಜೀವಶಾಸ್ತ್ರಜ್ಞರು ಹಾತೊರೆದರು. ಅದರ ಬೆನ್ನಿನ ಗುಪ್ಪೆ 
ಈ ಮಾಹಿತಿಗಾಗಿ ಸೂಕ್ತ ಜಾಗವೆಂದು ಬಗೆದು ಬಾಣಗಳನ್ನು ಆ ಭಾಗದತ್ತಲೇ 
ಗುರಿ ಹೂಡಲಾಗಿತ್ತು . ಕ್ರಿ .ಶ. 1976ರವರೆಗೆ ಬಯಾಪ್ಪಿಯ ತಂತ್ರವಂತಿರಲಿ, 
ಆ ಪ್ರಾಣಿಯ ಸುಳಿವೇ ಸಿಗಲಿಲ್ಲ . ನಿಗೂಢ ಜೀವಿಗಾಗಿ ಬಾಣಗಳು ಮಾತ್ರ 
ಸಿದ್ಧವಾಗಿ ನಿಂತಿದ್ದವು. ಇದರ ಹಿಂದೆಯೇ ಮತ್ತೊಂದು ತಂಡ ಬಂತು. 
ಆ ತಂಡ ಕ್ಯಾಮೆರಾ ಮೂಲಕವೇ ಈ ದೈತ್ಯನ ಪ್ರಪಂಚವನ್ನು ಅರಿಯಲು 
ಎಲ್ಲ ಸಿದ್ಧತೆ ಮಾಡಿಕೊಂಡಿತು. ಆ ದೈತ್ಯ , ಸರೋವರದ ನೀರನ್ನೆಲ್ಲ ಕಲಕಿದರೆ 
ಅದು ಎಬ್ಬಿಸುವ ಅಲೆಗಳು ಸಾಕಷ್ಟು ಸರೋವರಕ್ಕೆ ಪ್ರಕ್ಷುಬ್ಧತೆಯನ್ನು 
ತರುತ್ತದೆ. ಅಲೆಗಳಿಗೂ ಕ್ಯಾಮೆರಾದ ಕಣ್ಣು ತೆರೆಯುವುದಕ್ಕೂ ಸಂಪರ್ಕ ಕಲ್ಪಿಸಿ 
ಒಡನೆಯೇ ಕ್ಲಿಕ್ ಕ್ಲಿಕ್ ಮಾಡುವುದು ಈ ತಂತ್ರದ ಗುಟ್ಟು . ನೀರಿನಲ್ಲೂ 
ಅದು ಶಬ್ದ ಮಾಡಿದರೆ ಟೇಪ್ ರೆಕಾರ್ಡ್ರುಗಳು ಸಿದ್ದವಾಗಿ ಧ್ವನಿ ಮುದ್ರಿಸಲು 
ತಯಾರಾಗಿದ್ದವು. ಸೋಜಿಗವೆಂದರೆ ಅಲೆಗಳೂ ಏಳಲಿಲ್ಲ , ಆ ಪ್ರಾಣಿ 
ಪಿಸುಗುಟ್ಟಲೂ ಇಲ್ಲ . ಬಗೆಬಗೆಯ ಶಬ್ದಗಳು ಮಾತ್ರ ದಾಖಲೆಯಾದವು. 
ಕೆಲವೊಮ್ಮೆ ಸುತ್ತಿಗೆಯಿಂದ ಬಡಿದಂತೆ ಶಬ್ದ , ಕೆಲವು ಶಬ್ದಗಳನ್ನಂತೂ ಯಾವ 
ಮೂಲದಿಂದ ಬಂದವು ಎಂಬುದನ್ನು ಪತ್ತೆ ಹಚ್ಚಲಾಗಲಿಲ್ಲ . ಕೆಲವೊಮ್ಮೆ 
ದೋಣಿ ಹತ್ತಿರ ಬರುತ್ತಿದ್ದಂತೆಯೇ ಶಬ್ದವೇ ನಿಲ್ಲುತ್ತಿತ್ತು . ನೆಸ್ಸಿ ಟೆರಾಸ್ 
ಪೆಡಂಭೂತಗಳು ಅಳಿದವೇಕೆ? | 20 


ವಿಜ್ಞಾನಿಗಳ ಬಲೆಗೆ ಬೀಳಲಿಲ್ಲ . ನೀರಿನೊಳಗೆ ದೂರವಾಣಿಗಳನ್ನಿಟ್ಟರು, ಅದು 
ಫೋನಿನಲ್ಲಿ ಮಾತನಾಡಲಿಲ್ಲ , ಕ್ಯಾಮೆರಾಗೆ ಭಂಗಿ ಕೊಡಲಿಲ್ಲ . ಈ ಬಾರಿ 
ಶೋಧಕ ತಂಡ ಮತ್ತೊಂದು ಉಪಾಯ ಹೂಡಿತು. ಪುಟ್ಟ 
ಜಲಾಂತರ್ಗಾಮಿಗಳನ್ನು ಬಿಟ್ಟು ನೇರವಾಗಿ ಮುಳುಗು ಹಾಕಿತು. ಆದರೆ 
ಸರೋವರ ಆಳಕ್ಕೆ ಹೋದಂತೆ ಅದು ಗಾಡಾಂಧಕಾರದ ಕೂಪವಾಯಿತು. 
ಕಪ್ಪು ನೀರು, ಜೊತೆಗೆ ಸೂರ್ಯ ರಶ್ಮಿಯೂ ಹಾಯುತ್ತಿರಲಿಲ್ಲ . 
ಜಲಾಂತರ್ಗಾಮಿಯ ಪೈಲಟ್ ಗಳಿಗೆ ತಾವು ಸಾಗುತ್ತಿರುವ ದಿಕ್ಕಿನ ಲೆಕ್ಕವೂ 
ಸಿಕ್ಕದಾಗಿ ಕೊನೆಗೆ ಕೆಲವು ಜಲಾಂತರ್ಗಾಮಿಗಳು ಕಲ್ಲಿಗೆ ಬಡಿದವು. ಕ್ರಿ .ಶ. 
1960ರ ಈ ತಂತ್ರ ಯಾವುದೊಂದು ಫಲವನ್ನೂ ಕೊಡಲಿಲ್ಲ . ವಿಚಿತ್ರವೆಂದರೆ 
ಈ ಸಂಶೋಧನೆಯಿಂದ ನೀರಿನೊಳಗೆ ತೆಗೆಯುವ ಛಾಯಾಚಿತ್ರಗಳ 
ಕ್ಯಾಮೆರಾಗಳ ಸುಧಾರಿತ ಮಾದರಿಗಳು ಮಾರುಕಟ್ಟೆಗೆ ಬಂದವು. ಕಾಣದ 
ಕೈಯ ಕೈವಾಡವೆಂದೇ ಸಾರ್ವಜನಿಕರು ಗೇಲಿ ಮಾಡಲು ಪ್ರಾರಂಭಿಸಿದರು. 
- ಬೋಸ್ಟನ್ನಿನ ಹೆಸರಾಂತ ಆನ್ವಯಿಕ ವಿಜ್ಞಾನ ವಿಭಾಗದ ಡಾ . ರೈನ್, 
ನೆಸ್ಸಿ ಟೆರಾಸ್‌ನ ಬಗ್ಗೆ ಸುಧೀರ್ಘ ಸಂಶೋಧನೆ ಮಾಡಲು ಕ್ರಿ . ಶ. 1976ರ 
ಅನಂತರ ಮೂರು ಬಾರಿ ಆ ಸರೋವರಕ್ಕೆ ಬಂದ. ಸೋನಾರ್ ತಂತ್ರ 
ಅನ್ವಯಿಸಿ ಸರೋವರವನ್ನೆಲ್ಲ ಜಾಲಾಡಿದ. ಅಸಂಖ್ಯ ಛಾಯಾ ಚಿತ್ರಗಳನ್ನು 
ತೆಗೆದ. ಕೆಲವೊಮ್ಮೆ ಮಸುಕು ಮಸುಕಾದ ಚಿತ್ರಗಳು ಮೂಡಿಬಂದವು. ಅದು 
ಯಾವ ಪ್ರಾಣಿಯೆಂದು ಯಾರೂ ಹೇಳದಾದರು. 'ನ್ಯೂಯಾರ್ಕ್ ಟೈಂಸ್ ' 
ಪತ್ರಿಕೆ ಒಂದು ತಂಡವನ್ನೇ ಪ್ರಾಯೋಜಿಸಿ ಇಲ್ಲಿಗೆ ಕಳಿಸಿತು . ಈ ತಂಡ 
ಅಲ್ಲಿ ಇಳಿಯುವ ಹೊತ್ತಿಗೆ ನ್ಯಾಷನಲ್ ಜಿಯಾಗ್ರಫಿಕ್‌ನ ಸಂಶೋಧನಾ 
ತಂಡವೊಂದು ಆಗಲೇ ಸರೋವರದ ನೀರಿಗೆ ಇಳಿದಿತ್ತು . ವುಡ್ಹೋಲ್ಸ್ 
ಸಾಗರಾಧ್ಯಯನ ಸಂಸ್ಥೆಯ ವಿಜ್ಞಾನಿ ಬಾಲರ್ಡ್ ದೊಡ್ಡ ಗುಂಪನ್ನು 
ಕಟ್ಟಿಕೊಂಡು ಬಂದಿದ್ದ. ತನ್ನ ಎಲ್ಲ ಸಾಗರ ಸಂಶೋಧನೆಯನ್ನು ಬದಿಗೊತ್ತಿ 
ಈತ ನೆನ್ಸಿ ಟೆರಾಸ್‌ನ ಹಿಂದೆ ಬಿದ್ದಿದ್ದ . ವಾಹನಗಟ್ಟಲೆ ಸುಸಜ್ಜಿತ ವೈಜ್ಞಾನಿಕ 
ಉಪಕರಣಗಳು, ಮೂವಿಕ್ಯಾಮೆರಾಗಳು,ಸೋನಾರ್ ತಂತ್ರ ಸಲಕರಣೆಗಳನ್ನು 
ಹೊತ್ತು ತಂದಿದ್ದರು. ಇವನು ಸರೋವರಕ್ಕಿಳಿಯುವ ಮೊದಲು ಬಾನಿನಲ್ಲಿ 
ಬಲೂನೊಂದು ತೇಲಿ ಬಂತು. ಬಲೂನಿಗೆ ಲಗತ್ತಿಸಿದ ಬುಟ್ಟಿಯಲ್ಲಿ ಮತ್ತೊಬ್ಬ 
ಸಂಶೋಧಕ ಇಳಿಯುತ್ತಿದ್ದ. ಆತ ಪೆಟ್ಟಿಗೆಯೊಂದನ್ನು ತೆರೆದು ಅದರಲ್ಲಿದ್ದ 

21 / ಪೆಡಂಭೂತಗಳು ಅಳಿದವೇಕೆ? 


ಡಯಲ್ ಗಳನ್ನು ಒತ್ತಿ ಪುಂಗಿ ಬಾರಿಸಿದ್ದ . ಆ ನಾದ ದಾರುವಾದ್ಯದಂತೆ ಆ 
ದೈತ್ಯ ಪೆಡಂಭೂತದ ಶರೀರದ ನರನಾಡಿಗಳನ್ನು ಮೀಟುವುದೆಂದು, ಆಗ 
ಅದು ಹುಚ್ಚೆದ್ದು ಹೊರಬರುತ್ತದೆಂದು ಅವನು ವಾದ್ಯವನ್ನು ಮೀಟುತ್ತಲೇ 
ಇದ್ದ , ಕೈ ಬೆರಳುಗಳು ಸೋತವು, ನೆಸ್ಸಿ ಟೆರಾಸ್ ಮಾತ್ರ ಮೇಲೆ ಬರಲೇ 
ಇಲ್ಲ . ಬದಲು ಲಾಚ್ನೆಸ್ ಸರೋವರದಲ್ಲಿ ಸಾಹಸ ಯಾತ್ರೆ ಕೈಗೊಂಡವರಲ್ಲಿ 
ಅವನ ಹೆಸರೂ ದಾಖಲಾಯಿತು. ಕ್ರಿ . ಶ. 1976ರಲ್ಲಿ ಒಂದು ತಂಡ ಈಜು 
ಉಡುಗೆ ತೊಟ್ಟು ಲಾಚ್ ನೆಸ್‌ನಲ್ಲಿ ಮುಳುಗುಹಾಕಿ ಅಮೂಲ್ಯ ವಸ್ತುವನ್ನು 
ಮೇಲೆತ್ತಿ ತಂದಿತು. ತಂದ ವಸ್ತುಗಳಲ್ಲಿ ಒಂದು ಜೊತೆಬೂಟು, ಒಂದಷ್ಟು 
ಪಾಚಿ , ಮುರಿದು ಚೂರಾಗಿದ್ದ ವಿಸ್ಕಿ ಬಾಟಲುಗಳು, ಟೀ ಪಾತ್ರೆ , ಮರದ 
ದಿಮ್ಮಿ ಚೂರು. ಈ ದಿಮ್ಮಿಯ ಚೂರನ್ನೇ ಆ ಪ್ರಾಣಿಯ ಮೂಳೆಯೆಂದು 
ಬಗೆದಿದ್ದರು. ದಿಕ್ಕೆಟ್ಟ ವಿಜ್ಞಾನಿಗಳು ಹತಾಶರಾಗಿ ಕೇಳಿದರು. 
- ' ಹಾಳಾದ ಈ ದೈತ್ಯ , ಎಲ್ಲರಿಗೂ ಕೈ ಕೊಟ್ಟು ಎಲ್ಲಿ ಅಡಗಿರಬಹುದು 
ಕೊನೆಯ ಪಕ್ಷ ಸತ್ತ ನಂತರ ದೇಹವಾದರೂ ತೇಲಬೇಡವೆ ? ' ಈ ಪ್ರಶ್ನೆಗಳನ್ನು 
ಕೇಳಿದ ವಿಜ್ಞಾನಿಗಳ ಮತ್ತೊಂದು ಬಣ ಅವರನ್ನು ಸಂತೈಸಿತು - ' ಲಾಚ್‌ನೆಸ್ 
ಸರೋವರದಲ್ಲಿ ಅತಿ ಕಡಿಮೆ ಉಷ್ಣಾಂಶವಿದೆ, ಅಲ್ಲದೆ ನೀರಿಗೆ ಆಮೀಯ 
ಗುಣವಿದೆ. ಇದು ಅದರ ದೇಹವನ್ನು ತೇಲದಂತೆ ತಡೆಯುತ್ತದೆ. ಆದ್ದರಿಂದ 
ಮೃತದೇಹ ಮೇಲೇಳುವುದೇ ಇಲ್ಲ ' , ನೆಸ್ಸಿ ಟೆರಾಸ್ ಬಗ್ಗೆ ಹೆಚ್ಚು ನಂಬಿಕೆ 
ಬೆಳೆದಷ್ಟೂ ಅದು ಅನೇಕ ಊಹಾಪೋಹಗಳಿಗೆ ಎಡೆಗೊಟ್ಟಿದೆ. ಬಹುಶಃ 
ಈ ದೈತ್ಯ ಪ್ರಾಣಿಗಳು ಸರೋವರದ ತಳಗಲ್ಲಿನಡಿ ಇರುವ ಪೊಟರೆ ಹೊಕ್ಕರೆ 
ಯಾವ ಸೋನಾರ್ ತಂತ್ರವೂ ಇದನ್ನು ಪತ್ತೆಹಚ್ಚಲಾರದು. ಇನ್ನು ಕೆಲವು 
ಮಂದಿಯ ಅಭಿಪ್ರಾಯದಂತೆ ಅವು ಕಲ್ಲು ತಿನ್ನುವುದರಿಂದ ಸತ್ತೊಡನೆ ಆ 
ಭಾರಕ್ಕೆ ಮುಳುಗುತ್ತವೆ. ಸ್ಥಳೀಯ ಸ್ಕಾಟ್ಲೆಂಡಿನ ಜನ ನೆಸ್ಸಿ ಟೆರಾಸ್ ಒಂದು 
ಅಮರ ಜೀವಿಯೆಂದೇ ಅದಕ್ಕೆ ಏನೆಲ್ಲ ಮಹತ್ವ ನೀಡಿದ್ದಾರೆ. ಮತ್ತೆ ಕೆಲವರಿಗೆ 
ಅಲ್ಲಿ ಸಂಪೂರ್ಣವಾಗಿ ವೈಜ್ಞಾನಿಕ ಶೋಧನೆಯಿಂದ ಆ ಪ್ರಾಣಿ ಇಲ್ಲವೆಂದು 
ಸಾಬೀತಾದಲ್ಲಿ ಅದೊಂದು ಭಾರಿ ನಷ್ಟ ಎಂಬ ಭಾವನೆ ಇದೆ. ಏಕೆಂದರೆ 
ಆ ಜನ ಈ ದೈತ್ಯ ಪ್ರಾಣಿಯನ್ನು ತುಂಬ ಪ್ರೀತಿಸುತ್ತಾರೆ, ಅಷ್ಟೇ ಅಲ್ಲ , 
ಆ ಕತೆ ಸಾಯದಂತೆ ಜೀವಂತವಾಗಿಟ್ಟಿದ್ದಾರೆ. ಹೀಗೆಂದು ನಂಬುವ ಮಂದಿಯ 
ನಡುವೆ ಅಪನಂಬಿಕೆ ತೋರುವವರೂ ಇದ್ದಾರೆ. ಆದರೂ ನೆಸ್ಸಿ ಟೆರಾಸ್ 
ಪೆಡಂಭೂತಗಳು ಅಳಿದವೇಕೆ? / 22 


ಎಂದೊಡನೆ ಅವರ ಕಣ್ಣುಗಳೂ ಅರಳುತ್ತವೆ. 

ಸುದ್ದಿ ಮಾಡಿದ ನೆಸ್ಸಿ ಟೆರಾಸ್ ದೈತ್ಯನಿಂದ ಜನರ ಗಮನ ಸತ್ತ ಪ್ರಾಣಿಯ 
ಕಡೆಗೆ ಹರಿಯಿತು. ಹಲವು ಕೋಟಿ ವರ್ಷಗಳಿಂದ ಈ ದೈತ್ಯ ಪರಂಪರೆ 
ಇದೇ ಸರೋವರದಲ್ಲಿ ವಾಸಿಸುತ್ತಿದ್ದರೆ ಕೊನೆಯ ಪಕ್ಷ ಅವುಗಳ ಹಳೆಯ 
ಮೂಳೆಗಳಾದರೂ ದೊರೆಯಬೇಕು. ಇದು ತಂಡದ ಹೊಸಯೋಜನೆ. ಇದು 
ಹೊಳೆಯುತ್ತಲೇ ಸರೋವರದ ತಳವನ್ನೆಲ್ಲ ಸೋನಾರ್ ಬಿಂಬ ಹಾಯಿಸಿ 
ನಕ್ಷೆ ತಯಾರಿಸಲು ಪ್ರಾರಂಭಿಸಿದರು. ಅದರ ಮೂಳೆ ದೊರೆತರೆ ಅದು ಯಾವ 
ವರ್ಗದ ಜೀವಿ ಎಂಬ ಅಂಶ ಬೆಳಕಿಗೆ ಬರಬಹುದೆಂಬ ಅವರ ಉದ್ದೇಶ 
1977ರಲ್ಲೂ ಫಲ ಕೊಡಲಿಲ್ಲ . ಮೂಳೆಗೆ ಬದಲು ಚಕ್ರಾಕಾರದ ಕಲ್ಲಿನ ವಿನ್ಯಾಸ 
ಬಯಲಾಯಿತು. ಎಂದರೆ ಶಿಲಾಯುಗದ ಮಾನವ ವಾಸಿಸುತ್ತಿದ್ದ ಜಾಗವನ್ನು 
ಲಾಚ್ ನೆಸ್ ಸರೋವರ ಕಬಳಿಸಿತ್ತು . 

ಲಾಚ್‌ನೆಸ್ ಸರೋವರದ ದಡದಲ್ಲೇ ಕುಳಿತು ಗುಣಾಕಾರ, ಭಾಗಾಕಾರ 
ಮಾಡುತ್ತಾ ಜೀವವಿಜ್ಞಾನಿಯೊಬ್ಬ ತನ್ನ ದಿನಚರಿಯಲ್ಲಿ ಹೀಗೆ ಬರೆದ: 

' ನೆಸ್ಸಿ ಟೆರಾಸ್‌ನಂತಹ ದೈತ್ಯ ಪ್ರಾಣಿಗೆ ಅಪಾರ ಆಹಾರ ಬೇಕು, ಅಷ್ಟೊಂದು 
ಮೀನಿನ ಸಂಪನ್ಮೂಲ ಈ ಸರೋವರದಲ್ಲಿಲ್ಲ, ಅದು ಹೇಗೆ ಬದುಕಲು 
ಸಾಧ್ಯ ? ಎರಡೂವರೆ ಸಾವಿರ ಪೌಂಡ್ ತೂಕದ ಭೀಮಕಾಯನೆಂದರೆ ಅದಕ್ಕೆ 
ಪ್ರತಿದಿನ ಇನ್ನೂರೈವತ್ತು ಪೌಂಡ್ ತೂಕದ ಮೀನಿನ ಭೋಜನ ಬೇಡವೇ ' . 
ಅವನು ದಿನಚರಿ ಬರೆದು ಲೇಖನಿಯನ್ನು ಕೆಳಗಿಡುವ ಹೊತ್ತಿಗೆ ಮತ್ತೊಬ್ಬ 
ವಿಜ್ಞಾನಿ ಅದೇ ಸರೋವರದ ನೂರು ಅಡಿ ಆಳದಿಂದ ಬಲೆಯಲ್ಲಿ ಹಿಡಿದು 
ತಂದ ಸಾವಿರಾರು ಪೌಂಡ್ ತೂಕದ ಶೀತಲಸಾಗರದಲ್ಲಿರುವ ' ಚಾರ್‌' ಮೀನಿನ 
ರಾಶಿ ಸುರಿಯುತ್ತಾನೆ. ನೆನ್ಸಿ ಟೆರಾಸ್ ದೈತ್ಯನ ಅಸ್ತಿತ್ವದ ಬಗ್ಗೆ ನಂಬಿರುವವರಿಗೆ 
ಯೋಚಿಸಲೂ ಕೂಡ ಇದೇ ದೊಡ್ಡ ಗ್ರಾಸ, 

ಕ್ರಿ .ಶ . 1976ರ ಸಂಗತಿ. ಈ ಬಾರಿ ಕಾನೂನು ಪಾಲಕ ಪೋಲಿಸ್ 
ಪೇದೆಯೊಬ್ಬನ ಸರದಿ. ಆತ ನೆನ್ಸಿ ಟೆರಾಸ್ ದೈತ್ಯನನ್ನು ತಪ್ಪಿತಸ್ಥನೆಂದು ಕಂಡ. 
ತಲೆತಪ್ಪಿಸಿಕೊಂಡಿದ್ದ ಅದನ್ನು ತಾನು ಕಂಡುದಾಗಿ ವರದಿ ಮಾಡಿದ. ಆತನ 
ದೃಷ್ಟಿಗೆ ಬಿದ್ದದ್ದು ಒಂದಲ್ಲ , ಐದು ದೈತ್ಯರು. ಮೂರುಜೊತೆಗೂಡಿಈಜಿದರೆ 
ಮತ್ತೆರಡು ಒಂಟಿಯಾಗಿದ್ದವು. ಅವುಗಳ ಬೆನ್ನಿನ ಗುಪ್ಪೆ ಮಾತ್ರ ಬಹು ಸ್ಪಷ್ಟ . 
ನೀವು ನಂಬಿದರೆ ನಂಬಿ , ಬಿಟ್ಟರೆ ಬಿಡಿ, ತಾನಂತೂ ಕಂಡಿರುವುದಾಗಿ ದೃಢವಾಗಿ 

23 / ಪೆಡಂಭೂತಗಳು ಅಳಿದವೇಕೆ? 


ನುಡಿದ. ಅಲ್ಲಿಯ ಸೇವಾಕೇಂದ್ರದ ಜವಾನನೊಬ್ಬ ಈ ಸುದ್ದಿ ದೊರೆಯುತ್ತಲೇ 
ಲಾಚ್‌ನೆಸ್ ಸರೋವರಕ್ಕೆ ಇಳಿದ. ಅವನ ಕ್ಯಾಮೆರಾ ಕ್ಲಿಕ್ ಮಾಡಲು 
ಸಿದ್ಧವಾಗಿತ್ತು . ಅತ್ತ ಮೇಲಿಂದ ಸೋನಾರ್ ತಂತ್ರದಿಂದ ಮತ್ತೊಮ್ಮೆ 
ಸರೋವರವನ್ನು ಜಾಲಿಸಿದರು. ನಿಜಕ್ಕೂ ತಳದಲ್ಲಿ ಕೂತಿತ್ತು . ಇನ್ನೂ ಹತ್ತಿರ 
ಹೋದಂತೆ ಅದು ನಿಶ್ಚಲವಾಗಿ ಬಿದ್ದುಕೊಂಡಿತ್ತು . ಮೆಲ್ಲನೆ ಅದರ ಮೈ 
ಮುಟ್ಟಿದ. ಅದರ ಮೈ ಕಲ್ಲಿನಂತೆ ಗಟ್ಟಿಯಾಗಿತ್ತು . ಎರಡನೇ ಮಹಾಯುದ್ದದ 
ಸಮಯದಲ್ಲಿ ಹಾರುತ್ತಿದ್ದ ವಿಮಾನವೊಂದು ಈ ಸರೋವರಕ್ಕೆ 
ಮಗುಚಿಕೊಂಡು ತುಣುಕಾಗಿ ಬಿದ್ದಿತ್ತು . ತಳದ ತುಂಬ ಮುರಿದ ವಿಮಾನದ 
ಚೂರುಪಾರು , ಟೀ ಪಾತ್ರೆ , ಕೊಡ, ಟೈರುಗಳು, ಹಳೆಯ ಬೂಟುಗಳು, 
- ಆತ ಉದ್ಧರಿಸಿದ. ''ಕೊನೆಗೂ ನೆಸ್ಸಿ ಟೆರಾಸ್‌ನ ರೋಮಾಂಚಕ ಒಗಟನ್ನು 
ಬಿಡಿಸಿದ್ದೇನೆ- ನೆನ್ಸಿ ಟೆರಾಸ್ ಎಂದರೆ ಮುರಿದ ವಿಮಾನದ ಚೂರು! ' 
- ವಾಸ್ತವವಾಗಿ ಈ ನೆಸ್ಸಿ ಪ್ರಿಯರನ್ನು ಈ ಯಾವೊಂದೂ ಶೋಧನೆಯೂ 
ಧೃತಿಗೆಡಿಸಿಲ್ಲ . ಅವರ ನಂಬಿಕೆಗೆ ಎಳ್ಳಷ್ಟೂ ಧಕ್ಕೆ ಬಂದಿಲ್ಲ . ಈಗಲೂ ಅವರು 
ನೆಸ್ಸಿ ಪ್ರಾಣಿಯ ಅಸ್ತಿತ್ವವನ್ನು ನಂಬುತ್ತಾರೆ. ಅದು ನಿಗೂಢ, ಸರೋವರದಲ್ಲಿ 
ಅಡಗಿದೆ, ಒಂದು ದಿನ ನೀರಿನಿಂದ ಹೊರಬಂದು ತನ್ನ ಇರವನ್ನು ಬಹಿರಂಗ 
ಪಡಿಸಿ ಜೀವಜಗತ್ತನ್ನು ಬೆಚ್ಚಿಬೀಳುವಂತೆ ಮಾಡುತ್ತದೆ ಎಂದು 
ಆಶಾವಾದಿಗಳಾಗಿದ್ದಾರೆ. ಹೊಸ ಗ್ರಹಗಳನ್ನು ಸೂರ್ಯಮಂಡಲದಿಂದಾಚೆ 
ಪತ್ತೆ ಹಚ್ಚುವಷ್ಟು ಮುಂದುವರಿದಿರುವ ಇಂದಿನ ವೈಜ್ಞಾನಿಕ ಯುಗದಲ್ಲಿ 
900 ಅಡಿ ಆಳದ ಸರೋವರವೊಂದರ ತಳದಲ್ಲಿ ಅಡಗಿರಬಹುದೆಂದು 
ಶಂಕಿಸಿರುವ ನೆಸ್ಸಿ ದೈತ್ಯನ ಇರವು ಇನ್ನೂ ನಿಗೂಢವಾಗಿರುವುದು ನಿಜಕ್ಕೂ 
ವಿಸ್ಮಯವೇ . ಈ ಗಳಿಗೆಯಲ್ಲೂ ಒಂದಲ್ಲ ಒಂದು ತಂಡ ಈ ದೈತ್ಯನನ್ನು 
ಕಂಡು ವರದಿ ಮಾಡಲು ದುರ್ಬಿನಿನಲ್ಲಿ ಕಣ್ಣು ಹಾಕಿ ಎವೆಯಿಕ್ಕದೆ 
ಸರೋವರದ ಅಲೆಗಳನ್ನೇ ಸೃಷ್ಟಿಸುತ್ತದೆ. ಒಂದು ಹಕ್ಕಿ ರೆಕ್ಕೆ ಬಡಿದು 
ಸರೋವರದಲ್ಲಿ ಮುಳುಗು ಹಾಕಿದರೂ ಇಡೀ ಸರೋವರವೇ ವಿಶಿಷ್ಟ 
ಆಕರ್ಷಣೆಗೆ ಗುರಿಯಾಗುತ್ತದೆ. ನೆಸ್ಸಿ ಟೆರಾಸ್ ರಾಂಬಾಪ್ಟೆರಿಕ್ಸ್ ಇನ್ನೂ ನಿಗೂಢ 
ಜೀವಿ. 

ಲಾಚ್‌ನೆಸ್ ಸರೋವರದ ನಿಗೂಢ ದೈತ್ಯ ಇಂದಿನ ಜೀವಜಗತ್ತಿನ 
ವಿಸ್ಮಯಗಳಲ್ಲೊಂದು . ಅದು ಕಣ್ಣಿಗೆ ಕಾಣಲಿ ಅಥವಾ ಬಿಡಲಿ ಸಾಕಷ್ಟು 
ಪೆಡಂಭೂತಗಳು ಅಳಿದವೇಕೆ? / 24 


ಕumpMy Int 


ni1I7QQlE 


ಚಿತ್ರ 3 
ಟೈರನೊಸಾರಸ್ ಎದುರು ವಾಮನನಾಗಿ ಕಾಣುವ ಮನುಷ್ಯ 


ಪ್ರಚಾರವನ್ನಂತೂ ಗಿಟ್ಟಿಸಿದೆ. ಹಾಗೆ ನೋಡಿದರೆ ಸರೋವರಗಳಲ್ಲಿ ದೈತ್ಯ 
ಜೀವಿಗಳಡಗಿರಬಹುದೆಂಬ ಊಹೆ ಸ್ಕಾಟ್ಲೆಂಡಿನ ಈ ಸರೋವರಕ್ಕಷ್ಟೇ 
ಸೀಮಿತವಲ್ಲ . ಕಾಂಗೋದಸಮಭಾಜಕವೃತ್ತದಲ್ಲಿ ಅತ್ಯಂತ ದುರ್ಗಮ ಕಾಡಿನಲ್ಲಿ 
ಒಂದು ಸರೋವರವಿದೆ. ಸುತ್ತ ಚೌಗು ಭೂಮಿ. ಅಲ್ಲಿ ಹೆಜ್ಜೆಯೂರಿ 
ನಡೆಯುವುದೇ ಒಂದು ದೊಡ್ಡ ಸಮಸ್ಯೆ . ಲಿಕೋಲಾ ಚೌಗು ಭೂಮಿಯಲ್ಲಿ 
ತೀಲೇ ಎಂಬ ಸರೋವರವಿದೆ. ಇಲ್ಲಿಯೂ ದೈತ್ಯ ಪೆಡಂಭೂತವೊಂದು 
ವಾಸಿಸುತ್ತಿದೆ ಎಂಬ ವರದಿಗಳಿವೆ. ಅದರ ಹೆಸರು ಕೂಡ ವಿಚಿತ್ರ . ' ಮೊಕೆಲೆ 
- ಮೈಂಬೆ' ಇದು ಕೂಡ ಲಾಚ್‌ನೆಸ್ ಸರೋವರದ ದೈತ್ಯನ ಸಮಕಾಲೀನನೆಂದೇ 
ವಾದಿಸುವ ಜನರಿದ್ದಾರೆ. ತೀಲೇ ಸರೋವರ ಕೇವಲ ಕಾಂಗೋದಲ್ಲಷ್ಟೇ ಅಲ್ಲ , 
ಜಗತ್ತಿನಲ್ಲೇ ಅತಿ ದುರ್ಗಮವಾದ ಪ್ರದೇಶಗಳಲ್ಲೊಂದು. ಅಲ್ಲಿಗೂ ವಿಜ್ಞಾನಿಗಳು 
ಕಾಲಿಟ್ಟಿದ್ದಾರೆ. ಪ್ರತಿವರ್ಷವೂ ಅಲ್ಲಿನ ಕಾಡಿನ ನೀರವತೆಯನ್ನು ಕಲಕಿದ್ದಾರೆ. 
ಒಂದಲ್ಲ ಒಂದು ತಂಡ ಪ್ರತಿ ವರ್ಷವೂ ಅಲ್ಲಿ ಟಳಾಯಿಸುತ್ತದೆ. ಇದು ಅಂತರ 
ರಾಷ್ಟ್ರೀಯ ನಿಗೂಢಪ್ರಾಣಿ ಶಾಸ್ತ್ರಜ್ಞ ಸಂಘದ ಗಮನ ಸೆಳೆದಿದೆ. ಕ್ರಿ . ಶ. 1981 ರಲ್ಲಿ 
ಎರಡು ಪರಿಶೋಧನಾ ತಂಡಗಳು ಇಲ್ಲಿ ಬೀಡು ಬಿಟ್ಟಿದ್ದವು. ಶಿಕಾಗೋದಪ್ರಖ್ಯಾತ 
ಜೀವ ರಸಾಯನ ಶಾಸ್ತ್ರಜ್ಞರು ಅಲ್ಲಿ 'ಕೊಲಂಬಸ್' ನಂತೆ ಪರಿಶೋಧನೆಗೆ 
ತೊಡಗುತ್ತಾರೆ. ಎದೆಯ ಮೇಲೆ ರಂಜಿಸುವ ಈ ಪ್ರಾಣಿಯ ಚಿತ್ರದ ಉಡುಪು 
ತೊಟ್ಟು ಅತ್ಯಂತ ಹುರುಪಿನಿಂದ ದೈತ್ಯನನ್ನು ಹುಡುಕುತ್ತಾರೆ. ಅದರ ಧ್ವನಿಯನ್ನು 
ಮುದ್ರಿಸಲು ಸರೋವರಕ್ಕೆ ಟೇಪ್ ರೆಕಾರ್ಡರುಗಳನ್ನು ಅದ್ದುತ್ತಾರೆ. ನಿಗೂಢ 
ಪ್ರಾಣಿಯ ಆಲಾಪನೆಗಳನ್ನು ಮುದ್ರಿಸಿ ನೀರಿನಲ್ಲಿ ಟ್ಟ ದೂರವಾಣಿಗಳಿಂದ ಅದರ 
ರೂಪ ಕಲ್ಪಿಸುತ್ತಾರೆ. ಕಾಂಗೋ ಸರ್ಕಾರ ಇತ್ತೀಚೆಗೆ ಹೊರಗಿನವರನ್ನು ನಿಗೂಢ 
ಪ್ರಾಣಿಯ ಶೋಧನೆಗೆ ಬಿಡದೆ ತಾನೇ ಸಂಶೋಧನೆಗೆ ಮುಂದಾಗಿದೆ. ಕಾಂಗೋದ 
ಪ್ರಾಣಿ ಶಾಸ್ತ್ರಜ್ಞರು ಈ ಮೊಕೆಲೆಯನ್ನು ವಿವರಿಸುವುದು ಹೀಗೆ: 
- ' ಅದಕ್ಕೆ ಉದ್ದನೆಯ ಕದೆ, ತಲೆ ಮಾತ್ರ ಚಿಕ್ಕದು. ಹಿಂಭಾಗ ಸಪೂರ. 
ನೀರಿನ ಮೇಲೆ ಇದರ ಎತ್ತರ ಐದು ಮೀಟರಿನಷ್ಟು , ಮಧ್ಯ ಆಫ್ರಿಕದ ಯಾವೊಂದು 
ಜೀವಂತ ಪ್ರಾಣಿಯನ್ನೂ ಇದು ಹೋಲುವುದಿಲ್ಲ . ಬದಲು ಮಧ್ಯಜೀವಕಲ್ಪದ 
ಬೃಹತ್ ಹಲ್ಲಿ ರೂಪದ ಪೆಡಂಭೂತ ಇದು'. 

ಇಂದು ನಿಗೂಢ ಜೀವಿಗಳ ಅಧ್ಯಯನಕ್ಕೆಂದೇ ಅಂತರರಾಷ್ಟ್ರೀಯ 
ಸಂಸ್ಥೆಯೊಂದು - ಅರಿಜೋನದ ಟುಸ್ಕಾನ್ ನಗರದಲ್ಲಿದೆ. ಎಂಟು 
ಪೆಡಂಭೂತಗಳು ಅಳಿದವೇಕೆ? / 26 


ನೂರಕ್ಕೂ ಮಿಕ್ಕು ರಾಷ್ಟ್ರೀಯ, ಅಂತರರಾಷ್ಟ್ರೀಯ ವಿಜ್ಞಾನಿಗಳು 
ಸದಸ್ಯರಾಗಿರುವ ಒಕ್ಕೂಟ ಇದು. ದೂರದ ಕಾಂಗೋ ಇರಲಿ ಅಥವಾ 
ಸ್ಕಾಟ್ ಲೆಂಡಿನ ಲಾಚ್‌ನೆಸ್ ಇರಲಿ ಸುದ್ದಿ ದೊರೆತೊಡನೆ ಅತ್ಯಾಧುನಿಕ 
ಉಪಕರಣ ಹೊತ್ತು ಸದಸ್ಯರು ಬಂದಿಳಿಯುತ್ತಾರೆ. ವಿಜ್ಞಾನದ ಉತ್ಕೃಷ್ಟ 
ತಂತ್ರಗಳನ್ನು ಬಳಸಿ ಈ ಜೀವಿಗಳಿಗಾಗಿ ಎಲ್ಲ ಜಾಗಗಳನ್ನೂ ಶೋಧಿಸುತ್ತಾರೆ. 
ಒಂದಲ್ಲ ಒಂದು ದಿನ ಈ ಪರಿಶ್ರಮ ಫಲ ಕೊಡುತ್ತದೆಂದು ಈ ವರ್ಗ 
ಬಲವಾಗಿ ನಂಬುತ್ತದೆ. 

ಅಡಗೂಲಜ್ಜಿಯ ಕತೆಯ ಆಧಾರದ ಮೇಲೆ ಅಥವಾ ಸ್ಥಳ ಪುರಾಣಗಳ 
ಮೇಲೆ ಇಂತಹ ಪರಿಶೋಧನೆಗಳು ಅವಲಂಬಿಸಿಲ್ಲ . ವಾಸ್ತವವಾಗಿ ಅಂಥ 
ದೈತ್ಯಜೀವಿಗಳು ಇಂದು ಬದುಕಿಲ್ಲವೆಂದು ಹೇಳುವ ಎದೆಗಾರಿಕೆ ಕೂಡ ಅನೇಕ 
ವಿಜ್ಞಾನಿಗಳಿಗಿಲ್ಲ . ಕಾರಣವಿಷ್ಟೇ , ಈಗ್ಗೆ ನಲವತ್ತು ಕೋಟಿ ವರ್ಷಗಳ ಹಿಂದೆ 
ಸಾಗರದಲ್ಲಿ ಮೀನಿನ ಒಂದು ಜಾತಿ ಸಂಪೂರ್ಣವಾಗಿ ಅಳಿದುಹೋಗಿ ಅವು 
ಪಳೆಯುಳಿಕೆಯ ರೂಪದಲ್ಲಿ ಮಾತ್ರ ದೊರೆಯುತ್ತವೆಂದು ವಿಜ್ಞಾನಿಗಳು 
ಭಾವಿಸಿದ್ದರು. ಕ್ರಿ . ಶ. 1938ರಲ್ಲಿ ಮೀನುಗಾರ ಬಲೆಯಲ್ಲಿ ಹಿಡಿದು ತಂದ 
ಒಂದು ಮೀನು ಜಗತ್ತಿನ ಜೀವ ವಿಜ್ಞಾನಿಗಳನ್ನು ಗೊಂದಲಕ್ಕೀಡುಮಾಡಿತು. 
ಮಡಗಾಸ್ಕರ್ ಮತ್ತು ಆಫ್ರಿಕದ ಮಧ್ಯೆಯಲ್ಲಿರುವ ಕೊವರೋಸ್ ದ್ವೀಪ 
ಸಮೂಹದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಈ ಮೀನನ್ನು ಹಿಡಿಯಲಾಗಿತ್ತು . 
ನೂರ ಅರವತ್ತೆಂಟು ಮೀಟರ್ ಆಳದಲ್ಲಿ ಈ ಮೀನಿನ ನೆಲೆ ಕಂಡುಬಂತು. 
ಇದು ಎಲ್ಲ ಮೀನುಗಳಂತಲ್ಲ . ಅದರ ಈಜು ರೆಕ್ಕೆಗೆ ತನ್ನದೇ ಆದ ಅಂಗರಚನೆ 
ಸ್ನಾಯುಗಳಿವೆ. ಜೊತೆಗೆ ತಾಯಿಯ ಹೊಟ್ಟೆಯಲ್ಲೇ ಮೊಟ್ಟೆ ಒಡೆದು 
ಮರಿಯಾಗುವ ವೈಶಿಷ್ಟ್ಯವಿದೆ. ಇಂದು ಈ ಜಾತಿಯ ಮೀನುಗಳನ್ನು 
ವಿಜ್ಞಾನಿಗಳು ಬೆನ್ನು ಹತ್ತಿ ಅವುಗಳ ಜೀವನಚರಿತ್ರೆಯನ್ನು ಬೆದಕಿದ್ದಾರೆ. 
ಸೀಲಾಕಾಂತ್ ( Coelacanths) ಎಂಬುದು ಈ ಜಾತಿಯ ಮೀನು, ವಿಜ್ಞಾನಿಗಳ 
ಲೆಕ್ಕಾಚಾರವನ್ನೆಲ್ಲ ಈ ಮ ತಲೆಕೆಳಗು ಮಾಡಿದೆ. ನಲವತ್ತುಕೋಟಿವರ್ಷಗಳ 
ಹಿಂದಿನ ಈ ಮೀನು ವಿಕಾಸ ಸಿದ್ಧಾಂತವನ್ನೇ ಕೆಣಕಿದೆ. ಇಂತಹ ಉದಾಹರಣೆಗಳು 
ಜೀವಶಾಸ್ತ್ರಜ್ಞರನ್ನು ಪೆಡಂಭೂತಗಳ ಬೆನ್ನು ಹತ್ತಲು ಪ್ರೇರೇಪಿಸಿವೆ . 

ಪೆಡಂಭೂತಗಳು ಇಂದು ಜೀವಿಸಿರುವುದನ್ನು ಯಾವ ವೈಜ್ಞಾನಿಕ 
ಶೋಧನೆಯೂ ರುಜುವಾತುಪಡಿಸಿಲ್ಲ . ಆದರೆ ಅದರ ಸಂತತಿಗಳು ನಮ್ಮ 

27 / ಪೆಡಂಭೂತಗಳು ಅಳಿದವೇಕೆ? 


ಕಣ್ಣ ಮುಂದೇ ಸುಳಿದಾಡುತ್ತಿವೆ. ದಡೂತಿ ದೇಹ ವಿಕಾಸದಲ್ಲಿ ಕರಗಿದೆ. ಗುಣಗಳು 
ಮಾತ್ರ ಉಳಿದಿವೆ. ಹಾವು, ಹಲ್ಲಿ , ಹಾವುರಾಣಿ, ಓತಿ, ಮೊಸಳೆ, ಆಮೆ ಈ 
ಸರೀಸೃಪಗಳ ಪೂರ್ವಜರೇ ಆ ಮಹಾಕಾಯ ಪೆಡಂಭೂತಗಳು. 


ಸರೀಸೃಪಗಳೊಡನೆ 


ಸಂಜೆ ಏಳು ಗಂಟೆಯಾಗಿತ್ತು . ಕೋಣೆಯಲ್ಲಿ ಕುಳಿತಿದ್ದವನು ಗೋಡೆಯ 
ಕಡೆ ನೋಡಿದೆ. ಟ್ಯೂಬ್ಲೈಟ್‌ನ ಬೆಳಕಿನಲ್ಲಿ ಹತ್ತಿಪ್ಪತ್ತು ಸಣ್ಣಪುಟ್ಟ 
ಕ್ರಿಮಿಕೀಟಗಳು ಗೋಡೆಗೆ ಅಂಟಿಕೊಂಡಂತೆ ಜಮಾಯಿಸಿದ್ದವು. ಅದು ಅವುಗಳ 
ನಿತ್ಯ ಮೀಟಿಂಗಿನ ಜಾಗ, ನೋಡು ನೋಡುತ್ತಲೇ ಮೂಲೆಯಲ್ಲಿದ್ದ 
ಹಲ್ಲಿ ಯೊಂದು ಸರಸರನೆ ಗೋಡೆಯನ್ನಿಳಿಯುತ್ತ ಓಡಿಬಂತು. ಅದರ ದೃಷ್ಟಿ 
ಕೀಟಗಳ ಮೇಲೆ ಬಿದ್ದಿತು. ಒಮ್ಮೆ ಸರಸರನೆ ಬಂದುದು ಮತ್ತೆ ಎರಡು 
ಸೆಕೆಂಡು ನಿಂತು ಮತ್ತೆ ಅದೇ ವೇಗದಲ್ಲಿ ತೀರ ಹತ್ತಿರಕ್ಕೆ ಬಂತು. ಫಕ್ಕನೆ 
ಬಾಯಿ ಹಾಕಿ ಅಲ್ಲಿದ್ದ ಕೀಟವೊಂದನ್ನು ಹಿಡಿದು ದೌಡಾಯಿಸಿ ಬಾಗಿಲಿನ 
ಹಿಂದಕ್ಕೆ ಹೋಯಿತು. ಇನ್ನೆರಡು ನಿಮಿಷದಲ್ಲಿ ಆ ಕೀಟ ಹಲ್ಲಿಯ ಹೊಟ್ಟೆ 
ಸೇರಿತ್ತು . ಹಾಗೆ ನೋಡಿದರೆ ಹಲ್ಲಿಯ ಈ ಬೇಟೆಯನ್ನು ನಾನು 
ಚಿಕ್ಕಂದಿನಿಂದಲೂ ನೋಡುತ್ತಲೇ ಬಂದಿದ್ದೆ . ಅದು ಬೇಟೆಯಾಡುವಾಗ 
ಕೆಲವೊಮ್ಮೆ ಅದರತ್ತ ಬಟ್ಟೆ ಬಿಸಿ ಬಲವಾಗಿ ಎಸೆದಾಗ ಅದು ಹಲ್ಲಿಗೆ ತಗುಲಿ 
ಬಾಲ ಕತ್ತರಿಸಿ ಬಿದ್ದು ವಿಲಿವಿಲಿ ಒದ್ದಾಡುವುದನ್ನು ನೋಡಿದಾಗ ಭಯ , 
ಆತಂಕ , ಅಸಹ್ಯ ಒಟ್ಟಿಗೇ ಮುತ್ತುತ್ತಿತ್ತು . ಬಾಲ ಕತ್ತರಿಸಿಕೊಂಡ ಹಲ್ಲಿ 
ಹಾಗೆಯೇ ಓಡಿದಾಗ ಏನೋ ಮುಜುಗರವಾಗುತ್ತಿತ್ತು . ಅದು ಗೋಡೆಏರಿ 
ಸರಸರನೆ ಕೊಠಡಿಯ ಮೇಲ್ಯಾವಣಿಯಲ್ಲಿ ತಲೆಕೆಳಗಾಗಿ ಓಡಾಡಲು 
ಪ್ರಾರಂಭಿಸಿದಾಗ ಅದರ ದೇಹ ನೆಲಕ್ಕೆ ಬೀಳದ ಹಾಗೆ ಅದು ಎಷ್ಟು ಸಲೀಸಾಗಿ 
ಓಡಾಡುತ್ತದೆ ಎಂದು ನೋಡಿ ಆಶ್ಚರ್ಯವಾಗುತ್ತಿತ್ತು. ಹಲ್ಲಿ ತಲೆಕೆಳಗಾಗಿ 
ಓಡಾಡುವುದನ್ನು ಈಗಲೂ ನೋಡಿದಾಗ ಇದು ನ್ಯೂಟನ್ನಿನ 
ಗುರುತ್ವಾಕರ್ಷಣೆಯ ಸಿದ್ಧಾಂತಕ್ಕೆ ಸವಾಲೊಡ್ಡಿರುವುದನ್ನು ಸದಾ 
ನೆನಪಿಸುತ್ತದೆ. ಮುರಿದ ಒಂದರ್ಧ ಗಳಿಗೆ ವಿಲಿವಿಲಿ ಒದ್ದಾಡುವ ಬಾಲ 
ಪೆಡಂಭೂತಗಳು ಅಳಿದವೇಕೆ ? / 28 


ನಿಶ್ಚಲವಾಗುತ್ತಿದ್ದಂತೆ ನನ್ನ ಆತಂಕವೆಲ್ಲ ಮಾಯವಾಗುತ್ತಿತ್ತು . ಇನ್ನು 
ಕೆಲವೊಮ್ಮೆ ಅರೆಪಾರದರ್ಶಕವಾದ ಹಲ್ಲಿಯ ಹೊಟ್ಟೆಯಲ್ಲಿ ಪುಟ್ಟ ಪುಟ್ಟ 
ನೀಲಿ ಬಣ್ಣದ ತತ್ತಿಗಳನ್ನು ಕಂಡಾಗ ಹಲ್ಲಿಯ ಬಗ್ಗೆ ಮರುಕಪಟ್ಟು ಅದನ್ನು 
ಓಡಿಸಬಾರದಾಗಿತ್ತೆಂದು ಲೊಚಗುಟ್ಟಿದ್ದೇನೆ. ಜೋಪಾನವಾಗಿ ನೀರಿನ 
ಪಾತ್ರೆಯನ್ನೊ ಮಜ್ಜಿಗೆಯ ಬಟ್ಟಲನ್ನೋ ಮುಚ್ಚಿ ಹಲ್ಲಿ ಅದರೊಳಗೆ 
ಬೀಳದಂತೆ ಎಚ್ಚರಿಕೆ ವಹಿಸಿದ್ದೇನೆ. ಅದು ಒಂದು ದಿನದ ಮಟ್ಟಿಗೆ ಮರೆಯಾದರೆ 
ಮರುದಿನ ಅದೇ ಸಮಯದಲ್ಲಿ ಅದೇ ಜಾಗದಲ್ಲಿ ಅದೇ ಮೊಂಡುಬಾಲದ 
ಹಲ್ಲಿ ಪ್ರತ್ಯಕ್ಷವಾಗುತ್ತಿತ್ತು . ಆಗೆಲ್ಲ ಅಮ್ಮ ಹೇಳುತ್ತಿದ್ದುದು ನೆನಪಾಗುತ್ತಿತ್ತು . 
' ನಾವೇನೇ ಯೋಚಿಸುತ್ತಿರಲಿ, ಆ ಸಮಯದಲ್ಲಿ ಹಲ್ಲಿ ಲೊಚಗುಟ್ಟಿದರೆ 
ಆ ಸಂಗತಿ ನಿಜವಾಗುತ್ತದೆ.' ಅಮ್ಮ ನನ್ನ ಚಿಕ್ಕಂದಿನಿಂದಲೂ ಹೀಗೆ 
ಹೇಳುತ್ತಿದ್ದಳು. ಈಗಲೂ ಹಲ್ಲಿ ಯೆಂದರೆ ಅಮ್ಮನಿಗೆ ಅದೇನೋ ವಿಶ್ವಾಸ. 
ನಮ್ಮೆಲ್ಲ ಯೋಚನೆಗಳನ್ನು ಹಲ್ಲಿ ಅರ್ಥಮಾಡಿಕೊಳ್ಳುವಂತಿದ್ದರೆ ಎಷ್ಟೋ 
ಸಂಗತಿಗಳನ್ನು ನಾನು ಯೋಚಿಸಿ ಹಲ್ಲಿ ಯಿಂದ ಅದನ್ನೇ ನಿಜ 
ಮಾಡಿಸಿಕೊಳ್ಳಬಹುದಾಗಿತ್ತು . ಅಂತಹ ಶಕ್ತಿ ಹಲ್ಲಿಗಿದ್ದಿದ್ದರೆ ದಿನದ 
ಇಪ್ಪತ್ನಾಲ್ಕು ಗಂಟೆಯೂ ನಾನು ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡಲು 
ಯೋಚಿಸುತ್ತಿದ್ದೆ. ಒಂದಲ್ಲ ಒಂದು ಸಾರಿ ಹಲ್ಲಿ ಲೊಚಗುಟ್ಟಲೇಬೇಕಾಗಿತ್ತು . 
ಹಲ್ಲಿ ಪ್ರತ್ಯಕ್ಷವಾದಾಗಲೆಲ್ಲ ಮತ್ತೊಂದು ಸಮಸ್ಯೆ ಕಗ್ಗಂಟಾಗೇ ಉಳಿಯುತ್ತದೆ. 
ಒಮ್ಮೆಯಾದರೂ ಹಲ್ಲಿ ನೀರು ಕುಡಿದಿದ್ದನ್ನು ನಾನು ಕಂಡೇ ಇಲ್ಲ . 
ಜಿರಲೆಯಿಂದ ಹಿಡಿದು ಸಣ್ಣ ಕ್ರಿಮಿಕೀಟಗಳವರೆಗೆ ಭಕ್ಷಿಸುವ ಈ ಹಲ್ಲಿಗೆ 
ಬಾಯಾರುವುದಿಲ್ಲವೇ , ನೀರು ಕುಡಿಯದೇ ಅದು ಬದುಕುಳಿಯುತ್ತದೆಯೇ , 
ಅದು ಯಾವಾಗ ನೀರು ಕುಡಿಯುತ್ತದೆ, ಇಂತಹ ಹತ್ತಾರು ಪ್ರಶ್ನೆಗಳು ಒಮ್ಮೆಲೇ 
ಏಳುತ್ತವೆ. 

ಚಿಕ್ಕಂದಿನಲ್ಲಿ ಹಲ್ಲಿ ಎಡಭುಜದ ಮೇಲೆ ಬಿದ್ದಾಗ, ನನಗಿಂತಲೂ ಹೆಚ್ಚು 
ಅಮ್ಮ ಹೌಹಾರಿದ್ದಳು. ಇದು ಏನೋ ಅಶುಭವೆಂದು ಹೆದರಿ ಕಂಚಿಗೆ ಹೋಗಿ 
ಬಂದವರ ಕಾಲಿಗೆ ನಮಸ್ಕಾರ ಮಾಡಲು ಹೇಳಿ, ತಲೆಗೆ ಸ್ನಾನ ಮಾಡಿಸಿ 
ಒಳಗೆ ಕರೆದು ಮೈದಡವಿ ಮುದ್ದು ಮಾಡುತ್ತಿದ್ದಳು. ನನಗೆ ಅದು ಏಕೆಂದು 
ಈಗಲೂ ಅರ್ಥವಾಗಿಲ್ಲ . ಈ ನಿರುಪದ್ರವಿಯ ಬಗ್ಗೆ ಯಾಕಿಷ್ಟು ತಳಮಳ? 
ಅರ್ಥವಾಗದೆ ತಳಮಳಿಸಿದ್ದೇನೆ. ಯಾವುದೇ ಪೂರ್ವ ಸಿದ್ದತೆ ಇಲ್ಲದೆ ಅದು 

29 / ಪೆಡಂಭೂತಗಳು ಅಳಿದವೇಕೆ? 


ಗೋಡೆಯ ಮೇಲೆ ಸಲೀಸಾಗಿ ನಡೆಯುವುದನ್ನು ನೋಡಿ ಹಲ್ಲಿಯ ಬಗ್ಗೆ . 
ಒಂದು ತೆರನಾದ ವಿಸ್ಮಯವನ್ನೇ ಬೆಳೆಸಿಕೊಂಡಿದ್ದೇನೆ. ತಲೆಕೆಳಗಾಗಿ ಜಗತ್ತನ್ನು 
ನೋಡುವ ಹಲ್ಲಿಯನ್ನು ಕಂಡಾಗಲೆಲ್ಲ ಅದಕ್ಕೆ ಶಹಬ್ಬಾಸ್ ಗಿರಿ ಕೊಟ್ಟಿದ್ದೇನೆ. 
ಅದರ ಸೂಕ್ಷ್ಮ ಚೂಪಾದ ಉಗುರಿನ ನಿಸರ್ಗದ ಕುಸುರಿ ಕೆಲಸ ನನ್ನನ್ನು 
ಮೂಕನನ್ನಾಗಿ ಮಾಡಿದೆ, ಅದರ ಕಾಲಿನ ಅಂಟುಸಿಂಬೆಯ ತಂತ್ರ ಕಣ್ಣಿಗೆ 
ಕಾಣುವುದಿಲ್ಲ . ತಲೆಕೆಳಕಾಗಿ ಅದು ಸರ್ಕಸ್ ಮಾಡುವ ಗುಟ್ಟು ಇದು. ನೀರಿನ 
ತೊಟ್ಟಿಗೆ ಬಿದ್ದಾಗ ಈಜು ಬರದೆ ಅದು ಒದ್ದಾಡುವ ಪರಿಸ್ಥಿತಿ ನೋಡಿ 
ಈ ಪ್ರಾಣಿಗೆ ಈಜು ಬರಬಾರದಾಗಿತ್ತೇ ಎಂದು ಮರುಗಿದ್ದೇನೆ. ಇಟ್ಟಿಗೆ 
ಗೂಡುಗಳಲ್ಲಿ ಮನೆಯ ಹಲ್ಲಿ ಗಿಂತಲೂ ದೊಡ್ಡದಾದ ಕಾಡು ಹಲ್ಲಿಗಳ 
ಬೂದುಬಣ್ಣದ ಮೈಮೇಲಿನ ಚುಕ್ಕೆಗಳನ್ನು ಕಂಡು ಬೆದರಿದ್ದೇನೆ. ಓತಿಕೇತ, 
ಹಾವುರಾಣಿ, ಹಾವು, ಆಮೆ , ಮೊಸಳೆ ಈ ಹಲ್ಲಿಗೆ ಚಿಕ್ಕಪ್ಪನೋ 
ಸೋದರಮಾವನೋ ದಾಯಾದಿಯೋ ಆಗಿರಬಾರದೇಕೆ ಎಂದು ಮೂಲ 
ಹಿಡಿಯಲು ಹೋಗಿ ಮನೆಯವರಿಂದ ಗೇಲಿ ಮಾಡಿಸಿಕೊಂಡಿದ್ದೇನೆ. 
ಹಲ್ಲಿಯನ್ನು ಮನೆಯಿಂದ ಗಡಿಪಾರು ಮಾಡದೆ ನಮ್ಮೊಂದಿಗೆ ಬಾಳಲು 
ಬಿಟ್ಟಿರುವ ಮನೆಮಂದಿಯ ಪರಜೀವಿ ಸಹಿಷ್ಣುತೆಗೆ ತಲೆಬಾಗಿದ್ದೇನೆ. 

ಚಿಕ್ಕಂದಿನಲ್ಲಿ ಮನೆಮಂದಿಯೊಡನೆ ಶ್ರೀರಂಗಪಟ್ಟಣಕ್ಕೆ ಹೋದಾಗ, ಅಲ್ಲಿನ 
ಕೋಟೆಕೊತ್ತಲಗಳನ್ನು ನೋಡಿ ಗತವೈಭವ ನೆನಸಿಕೊಂಡು ಚರಿತ್ರೆಯ 
ಪಾಠವನ್ನು ಮನೆಮಂದಿಯೆಲ್ಲ ನೆನಪಿಸಿಕೊಳ್ಳುತ್ತಿದ್ದೆವು. ಕಾವೇರಿ ನೀರಲ್ಲಿ 
ಕಾಲುಚಾಚಿ ಕಟ್ಟೆಯಲ್ಲಿ ಕುಳಿತರೆ ಟಿಪ್ಪು ಸುಲ್ತಾನನ ಶೌರ ಸಾಹಸ ಕಣ್ಣಿಗೆ 
ಕಟ್ಟಿ ಬರುತ್ತಿತ್ತು . ಈಗಲೂ ವಾಟರ್‌ಗೇಟಿಗೆ ಹೋಗುವ ದಾರಿಯಲ್ಲಿ 
ಟಿಪ್ಪು ಸುಲ್ತಾನನು ಕೊನೆಯ ದಿನಗಳಲ್ಲಿ ಬಿದ್ದು ಅಸುನೀಗಿದ ಜಾಗವನ್ನು 
ನೋಡುವುದೆಂದರೆ ಮನಸ್ಸಿನಲ್ಲೇ ವಿಚಿತ್ರವಾದ ಅಲೆ ಏಳುತ್ತದೆ. ಇಡೀ 
ಜಾಗವನ್ನು ಮತ್ತೆ ಮತ್ತೆ ಕುತೂಹಲದ ಕಣ್ಣಿನಿಂದ ನೋಡುತ್ತೇನೆ. ಈ 
ಚರಿತ್ರಾರ್ಹ ಜಾಗವನ್ನು ಕಾವೇರಿ ಎರಡಾಗಿ ಕವಲೊಡೆದು ದ್ವೀಪವನ್ನಾಗಿ 
ಮಾಡಿದೆ. ಶ್ರೀರಂಗಪಟ್ಟಣವು ಚರಿತ್ರೆಯಿಂದ ಎಂದೂ ಅಳಿಸಿಹೋಗದ ಜಾಗ. 
ಹಾಗೆಯೇ ಇದೇ ಕಾವೇರಿ ನದಿಯ ಮೇಲ್ಮುಖವಾಗಿ ಮೂರು ಕಿ. ಮೀ . 
ಸಾಗಿದರೆ ಅಲ್ಲಿ ಪಕ್ಷಿಕಾಶಿ ಎನ್ನಿಸಿರುವ ರಂಗನತಿಟ್ಟು ಪಕ್ಷಿಧಾಮವಿದೆ. ಈ 
ಸುಂದರ ಧಾಮಕ್ಕೆ ಸಾಮಾನ್ಯವಾಗಿ ಪ್ರತಿವರ್ಷ ಸೆಪ್ಟೆಂಬರ್ ತಿಂಗಳ ಹೊತ್ತಿಗೆ 
ಪೆಡಂಭೂತಗಳು ಅಳಿದವೇಕೆ? / 30 


ಕಾವೇರಿ ಮೈತುಂಬಿ ಹರಿಯುವ ವೇಳೆಗೆ ದೇಶವಿದೇಶದ ಜನ 
ಜಮಾಯಿಸುತ್ತಾರೆ. ಆ ಹೊತ್ತಿಗೆ ಅಲ್ಲಿ ಪಕ್ಷಿಗಳ ಮೇಳವೇ ನಡೆಯುತ್ತದೆ. 
ಕ್ಯಾಮೆರಾ, ದುರ್ಬಿನು, ನೋಟುಬುಕ್ಕುಗಳನ್ನು ಹೊತ್ತ ಪಕ್ಷಿ ಪ್ರಿಯರಿಗೆ 
ರಂಗನತಿಟ್ಟು ನಿಜಕ್ಕೂ ಸ್ವರ್ಗವೇ . ಪುಟ್ಟ ದ್ವೀಪದಂತಿರುವ ರಂಗನತಿಟ್ಟಿನಲ್ಲಿ 
ದೋಣಿಗಳಲ್ಲಿ ಕುಳಿತು ಪಕ್ಷಿಪ್ರಿಯರು ಒಂದು ಸುತ್ತು ಬರುವ ಹೊತ್ತಿಗೆ 
ಹಲವು ಪಕ್ಷಿಗಳ ವೈವಿಧ್ಯಮಯ ಗುಂಪು ಎದುರಿಗೆ ಕಾಣುತ್ತದೆ. ಕೆಲವು 
ಪಕ್ಷಿಗಳು ಗೂಡುಕಟ್ಟು ವ ತರಾತುರಿಯಲ್ಲಿದ್ದರೆ ಮತ್ತೆ ಕೆಲವುಮೊಟ್ಟೆ ಯೊಡೆದು 
ಮರಿ ಮಾಡುವ ತವಕದಲ್ಲಿರುತ್ತವೆ. ಇಡೀ ಪಕ್ಷಿಧಾಮವೇ ಪಕ್ಷಿಗಳ ಬದುಕುವ 
ಕಲೆಯನ್ನು ಕಲಿಸುವ ಕಮ್ಮಟವೆನ್ನಿಸುತ್ತದೆ. ಅಕ್ಕಪಕ್ಕದ ಹೊಲಗಳಿಂದ 
ಹೆಕ್ಕಿ ತರುವ ಆಹಾರವನ್ನು ಮರಿಗಳಿಗೆ ಉಣಿಸುವ ರೀತಿ ನಿಜಕ್ಕೂ ಉತ್ಸಾಹದ 
ಬುಗ್ಗೆ ಎನ್ನಿಸುತ್ತದೆ. ಬೆಳ್ಳಕ್ಕಿಗಳು ಕತ್ತು ಕೊಂಕಿಸಿ ಕ್ರಿಮಿಕೀಟಗಳನ್ನು ಹಿಡಿಯಲು 
ಅತ್ತಿಂದಿತ್ತ ಹಾರಾಡುವ ನೋಟ, ತಲೆಯನ್ನು ಮುಳುಗಿಸಿ ಮೀನು ಹಿಡಿಯಲು 
ಮಗ್ನವಾದ ಐಬೀಸುಗಳ ಪುಟ್ಟ ಜಾತ್ರೆ , ಚಮಚ ಕೊಕ್ಕಿನ ಬಕಗಳ ಸಂತೆ, 
ಹಾವಕ್ಕಿಗಳ ಈಜು, ಹಕ್ಕಿಗಳನ್ನೇ ಬೇಟೆಯಾಡಲು ಬಂದ ಎಲೆಮರೆಯಲ್ಲಿ 
ಕೂತು ಮಿಂಚಿನಂತೆ ಎರಗುವ ಪಾರಿವಾಳ ಗಾತ್ರದ ಶಿಕ್ರ , ಒಂದೊಂದು ಗುಂಪೂ 
ಒಂದೊಂದು ಮರದ ಕೊಂಬೆರೆಂಬೆಗಳನ್ನು ಗುತ್ತಿಗೆ ತೆಗೆದುಕೊಂಡಂತೆ 
ಕಾಣುತ್ತದೆ. ನೀರಿನ ಮೇಲೆ ಸಾಗಿ ರೆಕ್ಕೆಗಳನ್ನು ರಪ್ಪೆಂದು ಮಡಿಸಿ ನೀರೊಳಗೆ 
ತೂರಿ ಎದ್ದು ಬರುವಾಗ ತನ್ನ ಬೇಟೆಯ ಗುರುತಾಗಿ ಮೂತಿಯಲ್ಲಿ ಮೀನು 
ಹಿಡಿದು ಬರುವ ಟರ್ನ್ ಪಕ್ಷಿ , ಮರದ ರೆಂಬೆ ರೆಂಬೆಗಳಲ್ಲಿ ತಲೆಕೆಳಗಾಗಿ 
ಜೋತುಬಿದ್ದು ಮೆಲುದನಿಯಲ್ಲಿ ಉಲಿಯುವ ಬಾವಲಿಗಳು ಇಡೀ ಮರವೇ 
ಫಲವನ್ನು ಬಿಟ್ಟಂತೆ ಕಾಣುತ್ತದೆ. ದೋಣಿಯಲ್ಲಿ ಕುಳಿತು ರಂಗನತಿಟ್ಟಿನ 
ಪಕ್ಷಿಗಳ ವೈವಿಧ್ಯಮಯ ಬದುಕನ್ನು ಹತ್ತಿರದಲ್ಲೇ ನೋಡಿ ಸುತ್ತಿ ಬರುವಾಗ 
ನೀರಿನ ಮಧ್ಯಭಾಗದಲ್ಲೇ ಮೇಲೆದ್ದಿರುವ ಒರಟು ಕಲ್ಲು ಬಂಡೆಗಳು ಕಂಡು 
ಬರುತ್ತವೆ. ಒಮ್ಮೊಮ್ಮೆ ಅವುಗಳ ಮೇಲೆ ಹಾಯಾಗಿ ಸೂರ್ಯನ ಎಳೆಬಿಸಿಲಿಗೆ 
ಮೈಯೊಡ್ಡಿ ನಿಶ್ಚಲವಾಗಿ ಮಲಗಿರುವ ಮೊಸಳೆಗಳು ಎಷ್ಟೋ ವೇಳೆ ಕಣ್ಣಿಗೆ 
ಬೀಳುವುದೇ ಇಲ್ಲ . ಅವುಗಳ ಮೈ ಬಣ್ಣವೂ ಕಲ್ಲಿನಂತೆಯೇ 
ನಸುಬೂದುಬಣ್ಣ . ಅವು ಕಣ್ಣು ಮಿಟುಕಿಸದೆ ನಿಶ್ಚಲವಾಗಿ ಮಲಗಿರುತ್ತವೆ. 
ಹತ್ತಿರ ಹೋಗಿ ಶಬ್ದ ಮಾಡಿದ ಹೊರತು ಅವುಗಳು ಮಿಸುಕಾಡುವುದೇ 

31 / ಪೆಡಂಭೂತಗಳು ಅಳಿದವೇಕೆ? 


ಇಲ್ಲ . ತೀರ ಅಪಾಯ ಎದುರಾದ ಹೊರತು ಅವು ನಿಂತ ಜಾಗದಿಂದ 
ಸರಿಯುವುದಿಲ್ಲ . ಮೆಲ್ಲನೆ ಗರಗಸದಂತಹ ಬಾಲವನ್ನು ಅಲುಗಿಸಿ ನೀರೊಳಗೆ 
ಇಳಿದರೆ , ಕೆಲವೊಮ್ಮೆ ಅವುಗಳ ಕಣ್ಣು ಗುಡ್ಡೆ ಅಥವಾ ಮೂತಿಯನ್ನು ಬಿಟ್ಟರೆ 
ಶರೀರವೇ ಕಾಣುವುದಿಲ್ಲ . ಸುತ್ತ ಹಕ್ಕಿಗಳ ಕಲರವ ಮೊಸಳೆಯನ್ನು 
ವಿಚಲಿತಗೊಳಿಸುವುದಿಲ್ಲ . ಹೌದು, ಹಲ್ಲಿ ಹಾವು ಮೊಸಳೆ ಇವುಗಳ ನಡುವೆ 
ಯಾವುದು ಸಂಬಂಧ, ಯಾವುದು ಹೋಲಿಕೆ ? ಉಡ, ಓತಿ, ಹಾವುರಾಣಿ 
ತಮ್ಮ ದೇಹದ ರಚನೆಗಳಲ್ಲಿ ಸಾಧಾರಣವಾದ ಕೆಲವು ಗುಣಗಳನ್ನು 
ಹಂಚಿಕೊಳ್ಳುತ್ತವೆ. ಇವುಗಳಷ್ಟೇ ಅಲ್ಲ , ಎಲ್ಲ ಜೀವಿಗಳನ್ನೂ ಕೆಲವು ಸಾಮಾನ್ಯ 
ಹೋಲಿಕೆಯ ಮೇರೆಗೆ ವರ್ಗಿಕರಿಸಿದ್ದಾರೆ. ಒಂದೊಂದು ಗುಂಪಿಗೂ ವಿಶೇಷ 
ಗುಣಗಳಿವೆ . ಉದಾಹರಣೆಗೆ ಸಿಂಹ , ಚಿರತೆ , ಹುಲಿ, ಬೆಕ್ಕು ಮೊದಲ ನೋಟಕ್ಕೆ 
ಇವುಗಳನ್ನು ಒಂದೇ ಕುಟುಂಬದ ಸದಸ್ಯರೆಂದು ಸುಲಭವಾಗಿ ಹೇಳಬಹುದು. 
- ಜೀವಜಗತ್ತನ್ನು ಸಸ್ಯ , ಪ್ರಾಣಿ ಎಂಬ ಸಂಕ್ಷಿಪ್ತವಾದ ವಿಂಗಡಣೆ ಮಾಡಿದ್ದಾರೆ. 
ಪ್ರಾಣಿಗಳು ಜೀವಿಗಳ ಒಂದು ಶಾಖೆ. ಕೆಲವು ಪ್ರಾಣಿಗಳಿಗೆ ಮೂಳೆ 
ಇರುವುದರಿಂದ ಅವು ಕಶೇರುಕಗಳು, ಅವುಗಳಿಗೆ ಸ್ವನವಿದ್ದು ಮರಿಗಳಿಗೆ 
ಹಾಲುಣಿಸಿದರೆ ಅವು ಸಸ್ತನಿಗಳು . ಇವುಗಳಲ್ಲಿ ತಲೆಮೂಳೆ ಇದ್ದು ಗಟ್ಟಿ 
ಸ್ನಾಯು, ಬೆಳೆದ ಮಿದುಳು, ಬೇರಿಳಿದ ದಂತ, ಮಾಂಸ ಕತ್ತರಿಸಲು 
ಅನುಕೂಲವಾದ ಚೂಪಾದ ದವಡೆ ಹಲ್ಲಿದ್ದರೆ ಅವು ಮಾಂಸಾಹಾರಿಗಳು . 
ಇವು ಸಿಂಹ, ಹುಲಿ, ಚಿರತೆ, ಬೆಕ್ಕು ಈ ಪ್ರಾಣಿಗಳನ್ನು ಒಂದು ಗುಂಪಿಗೆ 
ಸೇರಿಸುವ ಸಾಧಾರಣವಾದ ಗುಣಗಳು . ಇವುಗಳಿಗೆ ಆಘ್ರಾಣ ಶಕ್ತಿಯಿದೆ, 
ರಾತ್ರಿ ವೇಳೆ ಬೇಟೆಗೆ ಅನುಕೂಲವಾಗುವಂತೆ ಕಣ್ಣಿನ ಪಾಪೆಗಳ 
ವ್ಯಾಕೋಚನವಿದೆ. ಕಾಲಿನ ರಚನೆಯೂ ಅಷ್ಟೇ , ಬೆರಳಿನ ಮೇಲೆ ನಡೆಯಲು 
ಅನುಕೂಲವಾಗುವಂತಹ ಪಾದ, ಬಲವಾದ ಪಂಜ, ಗಟ್ಟಿಯಾದ ಕೋರೆ 
ಹಲ್ಲು ಈ ಗುಣಗಳನ್ನೆಲ್ಲ ಅಧ್ಯಯನ ಮಾಡಿ ಇವುಗಳನ್ನು ಫೆಲಿಡೇ ಕುಟುಂಬದ 
ಪ್ರಾಣಿಗಳೆಂದರು. ಈ ಕುಟುಂಬವನ್ನು ಮತ್ತೆ ವಿಭಾಗಿಸಿದರೆ ಬೆಕ್ಕು , ಹುಲಿ, 
ಸಿಂಹ ಇವು ಒಂದು ಗುಂಪಾಗುತ್ತವೆ . ಅದು ಫಿಲೀಸ್ ಉಪ 
ಕುಟುಂಬವಾಗುತ್ತದೆ. ಇಲ್ಲಿ ಚಿರತೆ ಮಾತ್ರ ಅಸಿನೋನಿಕ್ಸ್ ಎಂಬ ಉಪ 
ಕುಟುಂಬಕ್ಕೆ ಸೇರುತ್ತದೆ. 

ನಮ್ಮ ಮನೆಯಲ್ಲಿ ವಾಸಿಸುವ ಬೆಕ್ಕಿನ ಗೋತ್ರ ಹಿಡಿದು ಹೊರಟರೆ ಅದರ 
ಪೆಡಂಭೂತಗಳು ಅಳಿದವೇಕೆ? / 32 


ಪ್ರವರವನ್ನು ಹೇಳುವುದು ಹೇಗೆ? ಏಕೆಂದರೆ ಬೆಕ್ಕಿನಲ್ಲೂ ನಾನಾ ವಿಧಗಳಿವೆ. 
ಸಯಾಂ ಬೆಕ್ಕು , ಬರ್ಮ ಬೆಕ್ಕು , ಅಬಿಸೀನಿಯಾ ಬೆಕ್ಕು , ಕಾಡು ಬೆಕ್ಕು , 
ಮಾರ್ಬಲ್ಸ್ ಬೆಕ್ಕು , ಬಂಗಾರ ಬೆಕ್ಕು , ಲೆಪೋರ್ಡ್ ಬೆಕ್ಕು , ಮರಳುಗಾಡು 
ಬೆಕ್ಕು , ಇವೆಲ್ಲವೂ ಮೂಲತಃ ಬೆಕ್ಕೇ ಆಗಿದ್ದರೂ ನಾವು ಸಾಕುವ ಬೆಕ್ಕಿನಂತಲ್ಲ . 
ಇವುಗಳ ಗುಣಧರ್ಮಗಳು ಬೇರೆ ಬೇರೆ. ಆದ್ದರಿಂದ ಇವೆಲ್ಲವೂ ಬೆಕ್ಕಿನ 
ವಂಶದವೇ ಆಗಿದ್ದರೂ ಬೇರೆ ಬೇರೆ ಪ್ರಭೇದಗಳು. ನಾವು ಮನೆಯಲ್ಲಿ 
ಸಾಕುವ ' ಪುಸ್ಸಿಕ್ಯಾಟ್ ' ನ ಪ್ರವರವನ್ನು ಹೀಗೆ ಹೇಳಬಹುದು 
ಪ್ರಪಂಚ 

ಪ್ರಾಣಿ 
ವಂಶ 

ಕಶೇರುಕ | 
ವರ್ಗ 

ಸಸ್ತನಿ 
ಉಪವರ್ಗ 

ಮಾಂಸಾಹಾರಿ 
ಕುಟುಂಬ 

ಫೆಲಿಡೆ 
ಜಾತಿ 

ಫೆಲಿಸ್ 
ಪ್ರಭೇದ 

ಡೊಮೆಸ್ಟಿಕ್ 
ಪುಸ್ಸಿಕ್ಯಾಟ್‌ನ ನಿಜವಾದ ಹೆಸರು ಫೆಲಿಸ್ ಡೊಮೆಸ್ಟಿಕ್, 
ಹಾಗೆಯೇ ನಮ್ಮ ಮನೆಯಲ್ಲಿ ಪುಳು ಪುಳು ಓಡಾಡುವ ಹಲ್ಲಿಯ 
ಕುಲಗೋತ್ರಗಳನ್ನು ವೈಜ್ಞಾನಿಕವಾಗಿ ಹೇಳಬೇಕೆಂದರೆ : 

ಇದು ಸರೀಸೃಪ ವರ್ಗದ ಗೆಟ್ರೋನಿಡಿ ಕುಟುಂಬದ ಕಾಮನ್ ಗೆ 
ಎಂಬ ಪ್ರಭೇದ ಎಂದು ವಂಶಾವಳಿಯ ಹೆಸರು ಹೇಳಬೇಕಾಗುತ್ತದೆ. 


ಅಳಿದ ಮೇಲೆ 


ಬೆಂಗಳೂರಿನಿಂದ ಇಪ್ಪತ್ತು ಕಿ. ಮೀ . ದೂರವಿರುವ ಬನ್ನೇರುಘಟ್ಟಕ್ಕೆ ಬನ್ನಿ . 
ನಗರದ ಗುಜುಗುಟ್ಟುವ ವಾತಾವರಣದಿಂದ ಸ್ವಲ್ಪ ದೂರವಾದರೆ ಮನಸ್ಸಿಗೆ 
ಸ್ವಲ್ಪ ಹಿತವೆನಿಸುತ್ತದೆ. ಬನ್ನೇರುಘಟ್ಟದ ಪುಟ್ಟ ಪುಟ್ಟ ಗುಡ್ಡಗಳ ಬುಡದಲ್ಲಿ 
ಹಸುರು ತೋಪುಗಳಿವೆ. ಸುಮಾರು ನೂರಾನಾಲ್ಕು ಚದರ ಕಿ. ಮೀ . ಅರಣ್ಯ 
ಈಗ ರಾಷ್ಟ್ರೀಯ ಉದ್ಯಾನವನವಾಗಿ ನಿಸರ್ಗ ಪ್ರಿಯರನ್ನು ಕೈಬೀಸಿ 

33 / ಪೆಡಂಭೂತಗಳು ಅಳಿದವೇಕೆ? 


1Kp 


ಕರೆಯುತ್ತದೆ. ಬನ್ನೇರುಘಟ್ಟವೆಂದರೆ ಮೊದಲು ಸಿಂಹಗಳ ನೆನಪು ಬರುತ್ತದೆ. 
ಅವುಗಳ ಮುಕ್ತ ಓಡಾಟಕ್ಕಾಗಿಯೇ ಮೂವತ್ತು ಎಕರೆ ನೆಲ ಮೀಸಲಾಗಿದೆ. 
ಹಾಗೆಯೇ ಅಡ್ಡಾಡುತ್ತ ನೀವು ಬಂದರೆ ಬುಳು ಜುಳು ಹರಿಯುವ 
ವಿಧವಿಧವಾದ ಸರ್ಪಗಳಿಗಾಗಿಯೇ ಒಂದೆಡೆ ಜಾಗ ಕಲ್ಪಿಸಿದ್ದಾರೆ. ಇದರಂತೆ 
ಉದ್ಯಾನವನದಲ್ಲಿ ಮೊಸಳೆಗಳಿಗೂ ಒಂದು ಪಾಲಿದೆ. ಸಿಂಹದಬಾಲದ 
ಮಂಗಗಳೂ ತಮ್ಮ ಸಂತಾನಾಭಿವೃದ್ಧಿ ಮಾಡಿಕೊಳ್ಳಲು ತೋಪಿಗೆ ತೋಪೇ 
ನಿರ್ಭಯ ವಾತಾವರಣವನ್ನು ಕಲ್ಪಿಸಿದೆ. ಹಸುರು ತೋಟದಲ್ಲಿ ಸುತ್ತುತ್ತ 
ವನ್ಯಮೃಗಗಳ ಬಾಳನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತ ಹಾಗೆಯೇ ಮಿರ್ಜಾ ಗುಡ್ಡಕ್ಕೆ 
ಬನ್ನಿ . ಅದೊಂದು ಗ್ರಾನೈಟ್ ಬಂಡೆಯ ಪುಟ್ಟ ಗುಡ್ಡ , ಉದ್ಯಾನವನಕ್ಕೆ 
ಇದು ಅಟ್ಟ ದಂತೆ ರೂಪುಗೊಂಡಿದೆ . ಅಲ್ಲಿಂದ ಕಣ್ಣು ಹಾಯಿಸಿದರೆ ಫಕ್ಕನೆ 
ಬೃಹತ್ ಗಾತ್ರದನೀವುಎಂದೂ ಕಂಡಿರದ ಪ್ರಾಣಿಯೊಂದು ಗೋಚರಿಸುತ್ತದೆ. 
ಧೈರ್ಯ ವಹಿಸಿ ಅದರ ಹತ್ತಿರ ಬನ್ನಿ . ಕ್ಷಣ ಮಾತ್ರದಲ್ಲಿ ಅದರ ಮುಂದೆ 
ನೀವು ವಾಮನನಂತೆ ಕುಬ್ಬರಾಗಿ ಕಾಣುತ್ತೀರಿ. ನೀವು ಅದರ 
ಮೈದಡವಬಹುದು, ಅದು ಚಲಿಸುವುದಿಲ್ಲ . ಅದರ ಕಾಲನ್ನು ಚಿವುಟಬಹುದು, 
ಅದು ನಿಮ್ಮ ಮೇಲೆ ಬೀಳುವುದಿಲ್ಲ . ಆದರೆ ಅದರ ತಲೆಯನ್ನು ನಿಮ್ಮಿಂದ 
ಮುಟ್ಟಲಾಗುವುದಿಲ್ಲ . ಏಕೆಂದರೆ ಅದರ ತಲೆಯಿರುವುದು ಮೂವತ್ತು ಅಡಿ 
ಎತ್ತರದಲ್ಲಿ , ನೀವು ಅದರ ಮೊಣಕಾಲಿನ ಸಮಕ್ಕೂ ಬರುವುದಿಲ್ಲ . ಕಾಲು 
ಆನೆಯ ಕಾಲಿಗಿಂತಲೂ ದಪ್ಪ . ಈ ದೈತ್ಯ ಕಾಯಕ್ಕೆ ಅದೇ ಆಸರೆ. ಅದರ 
ಮೊಂಡುಬಾಲದ ಸುತ್ತಳತೆ ತೆಗೆದುಕೊಳ್ಳಲು ನೀವು ಎರಡೂ ಕೈಯಿಂದ 
ತಬ್ಬಿದರೂ ಒಂದು ಸುತ್ತೂ ಬರಲಾಗುವುದಿಲ್ಲ . ಆದರೆ ಈ ಪ್ರಾಣಿಗೆ ಮುಂಗೈ 
ಮಾತ್ರ ಮೊಂಡು, ಒಮ್ಮೆ ಇದು ಓತಿಕೇತವನ್ನು ನೆನಪಿಸಿದರೆ, ಮತ್ತೊಮ್ಮೆ 
ಹಲ್ಲಿಯ ನೆನಪನ್ನು ತರುತ್ತದೆ. ಈ ದೈತ್ಯಕಾಯದ ಮುಂದೆ ನಮ್ಮೆಲ್ಲ ಶರೀರ 
ಅತ್ಯಂತ ಕುಬ್ಬವಾಗುತ್ತದೆ. ನೆನಪಿಸಿಕೊಂಡರೂ ಈ ರೂಪದ ಪ್ರಾಣಿ ಸ್ಮರಣೆಗೆ 
ಬರುವುದಿಲ್ಲ . ಏಕೆಂದರೆ ಈ ಪ್ರಾಣಿ ಇಂದು ಬದುಕಿಲ್ಲ . ಅದರ ಹೆಸರೂ 
ಕೂಡ ಸುಲಭವಾಗಿ ಉಚ್ಚಾರಣೆಗೆ ಬರುವುದಿಲ್ಲ . ನೀವು ನೋಡುತ್ತಿರುವ 
ಈ ಪ್ರಾಣಿ ' ಇಗ್ವನೋಡಾನ್ ', ಇದು ಕಲಾವಿದನೊಬ್ಬ ರಚಿಸಿದ ಪ್ರತಿಕೃತಿ. 
ಇದರಲ್ಲಿ ಯಾವ ಅಂಗಾಂಗದ ಪ್ರಮಾಣವೂ ಉತ್ತೇಕ್ಷೆಯಾಗಿಲ್ಲ . ಆ ಪ್ರಾಣಿ 
ಇದ್ದದ್ದೇ ಹೀಗೆ, ಅದೇ ಎತ್ತರ, ಅದೇ ದಡೂತಿ ಮೈ , ಅದೇ ಕೈಕಾಲುಗಳ 
ಪೆಡಂಭೂತಗಳು ಅಳಿದವೇಕೆ? / 34 


9 


ರಚನೆ. ವ್ಯತ್ಯಾಸವಿಷ್ಟೆ , ಈ ಪ್ರತಿಕೃತಿಗೆ ಜೀವ ಬಂದಿದ್ದರೆ ಅದು ಇಂದಿಗೂ 
ಮೃಗರಾಜನ ಪಟ್ಟವನ್ನು ಸಿಂಹಗಳಿಂದ ಕಸಿದು 145 ಕೋಟಿ ವರ್ಷಗಳ 
ಹಿಂದೆ ತಲೆಯೆತ್ತಿ ಬಾಳಿ ಪ್ರಾಣಿಗಳ ಸಾರ್ವಭೌಮನೆನಿಸಿಕೊಂಡು ಬಾಳಿದ 
ರೀತಿಯಲ್ಲೇ ಇಂದೂ ಬಾಳುತ್ತಿತ್ತು. 
- ಮಿರ್ಜಾ ಗುಡ್ಡದಿಂದ ಇಳಿದು ಬಂದು ರಾಷ್ಟ್ರೀಯ ಉದ್ಯಾನವನದ 
ಪ್ರವೇಶದ ಬಾಗಿಲ ಮುಂದೆ ಸಾಗುವ ದಾರಿ ಹಿಡಿದರೆ ಅದು ಕಗ್ಗಲೀಪುರ 
ಸೇರುತ್ತದೆ. ಸ್ವಲ್ಪ ದೂರ ಸಾಗಿದರೆ ಸಾಕು, ಎಡಭಾಗದಲ್ಲಿ ಉಡದಂತೆ 
ಮಲಗಿರುವ ಮತ್ತೊಂದು ಬೃಹತ್ ಆಕೃತಿ ಎದುರಾಗುತ್ತದೆ. 
ಮೊಸಳೆಯಂತಿದ್ದರೂ ಹಲ್ಲುಗಳು ಮಾತ್ರ ಸಸ್ತನಿಗಳಂತೆ. ಮೈತುಂಬ ಶಲ್ಕ 
ಜೊತೆಗೆ ಹಡಗಿನ ಪಟದಂತೆ ಬೆನ್ನ ಮೇಲೆಎದ್ದ ವಿಚಿತ್ರ ಕಿರೀಟ. ವಾಸ್ತವವಾಗಿ 
ಈ ಕಿರೀಟ ಈ ಪ್ರಾಣಿಯ ಬೆನ್ನೆಲುಬಿನ ಮುಂದುವರಿದ ಭಾಗ. ಇದರ 
ಹೆಸರು 'ಡೈಮೆಟ್ರೋಡಾನ್ ' ಸಸ್ತನಿಯೂ ಅಲ್ಲದ ಪೂರ್ಣ ಸರೀಸೃಪವೂ 
ಅಲ್ಲದ ಹತ್ತು ಅಡಿ ಉದ್ದದ ತ್ರಿಶಂಕು ಪ್ರಾಣಿಯಿದು. 
- ನಾಲ್ಕಾರು ಹಸುರು ಕುಟೀರಗಳನ್ನು ದಾಟಿ ಇನ್ನೂ ಸ್ವಲ್ಪ ಎಡಕ್ಕೆ ಸಾಗಿದರೆ 
ವಿಲಕ್ಷಣ ರೂಪದ ಮತ್ತೊಂದು ದೈತ್ಯ ಪ್ರಾಣಿಯನ್ನು ನೀವುಕಾಣಬಹುದು. 
ರೂಪದಲ್ಲಿ ಇದು ಖಡ್ಗ ಮೃಗವನ್ನು ಹೋಲುತ್ತದೆ. ಮೂಗಿನ ಮೇಲೆ 
ಬಲವಾದ ಕೊಂಬು, ಕತ್ತಿನ ಸುತ್ತ ಸುಕ್ಕುಗಟ್ಟಿದ ಗುರಾಣಿಯಾಕಾರದ ನೆರುಗೆ. 
ಇವುಗಳ ಸುತ್ತ ಮೊಳೆಯಂತೆ ಚೂಪಾದ ರಚನೆ. ಕತ್ತು ಭರ್ಜರಿಯಾಗಿ 
ಮಾಂಸಖಂಡದಿಂದ ತುಂಬಿದ ಸಪೂರ ಭಾಗ, ನೋಡಿದೊಡನೆಯೇ ಈ ಪ್ರಾಣಿ 
ಅತ್ಯಂತ ಕ್ರೂರ, ಹೋರಾಡುವ ಪ್ರವೃತ್ತಿಯುಳ್ಳದ್ದು ಎಂಬುದು 
ಅರಿವಾಗುತ್ತದೆ. ಇಪ್ಪತ್ತೆಂಟು ಅಡಿ ಎತ್ತರದ ಹತ್ತು ಅಡಿ ಉದ್ದದ ದೈತ್ಯ, 
ಇದರ ಹೆಸರು 'ಸ್ಪಿರಕೋಸಾರಸ್ '. ನೀವು ಯಾವ ದೇಶವಿದೇಶದ ಪ್ರಾಣಿ 
ಸಂಗ್ರಹಾಲಯದಲ್ಲೂ ಈ ವಿಲಕ್ಷಣ ಪ್ರಾಣಿಯನ್ನು ಕಾಣಲಾರಿರಿ. ಇದು 
ಕೂಡ ಇಂದು ಬದುಕಿಲ್ಲ . ಗೋಣಿಬಟ್ಟೆಯ ಹೊದಿಕೆಯೊಳಗೆ ಹುಲ್ಲು , 
ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತುಂಬಿ ಕಲಾವಿದ ಈ ವಿಚಿತ್ರ ಪ್ರಾಣಿಗಳಿಗೆ 
ರಕ್ತಮಾಂಸ ತುಂಬಿದ್ದಾನೆ. ಅದಕ್ಕೆ ತಂತುಗಾಜಿನ ಕವಚ ಹೊದಿಸಿ ಜೀವಂತ 
ಪ್ರಾಣಿಯಂತೆ ಮಾಡಿದ್ದಾನೆ. ಈ ಪ್ರತಿಕೃತಿಯಲ್ಲಿ ಮೈ ಚರ್ಮಗಳ ರೂಪ 
ನರನಾಡಿ ಕೂಡ ಎದ್ದು ಕಾಣುತ್ತವೆ. 


35 / ಪೆಡಂಭೂತಗಳು ಅಳಿದವೇಕೆ? 


ಜೀವಂತ ಉದ್ಯಾನವನದಲ್ಲಿ ಈ ನಿರ್ಜಿವ ಪ್ರಾಣಿಗಳಿಗೇನು ಕೆಲಸ ? 
ಅದರಲ್ಲೂ ಇವು ಇಂದು ಬದುಕಿಲ್ಲದ ಪ್ರಾಣಿಗಳು. ವಾಸ್ತವವಾಗಿ ಅವು 
ಜೀವಂತವಾಗಿದ್ದುದನ್ನು ಯಾವೊಬ್ಬ ಮನುಷ್ಯನೂ ಕಂಡಿಲ್ಲ . ಇಪ್ಪತ್ತು ಕೋಟಿ 
ವರ್ಷಗಳ ಹಿಂದೆ ಇವು ಜೀವಿಸಿದ್ದಾಗ ಮಾನವನಷ್ಟೆ ಏಕೆ ಹೂ ಬಿಡುವ 
ಸಸ್ಯಗಳೂ ಇರಲಿಲ್ಲ . ಪಕ್ಷಿಗಳೂ ಕೂಡ ರೆಕ್ಕೆ ಮೂಡಿಸಿಕೊಂಡಿರಲಿಲ್ಲ . 
ಪ್ರಾಣಿಗಳ ಸಾರ್ವಭೌಮರಾಗಿ ಮೆರೆದ ಈ ಪ್ರಾಣಿಗಳೇ ಪೆಡಂಭೂತಗಳು. 
ರೂಪದಲ್ಲಾಗಲಿ ಗಾತ್ರದಲ್ಲಾಗಲಿ ಇವುಗಳನ್ನು ಮೀರಿಸಿದ ಜೀವಿಗಳು ಹಿಂದೆ 
ಹುಟ್ಟಿರಲಿಲ್ಲ , ಇಂದು ಕೂಡ ಅವುಗಳಿಗೆ ಸವಾಲೆಸೆಯುವ ಪ್ರಾಣಿಗಳೇ ಇಲ್ಲ . 
ಈ ನಾರುಗಾಜಿನ ಪೆಡಂಭೂತಗಳು ಈಗ ಈ ಉದ್ಯಾನವನದಲ್ಲೂ ತಮ್ಮ 
ವಂಶಜರ ನಡುವೆಯೇ ನಿಂತಿವೆ. ಹಾವು, ಹಲ್ಲಿ , ಓತಿ, ಮೊಸಳೆ 
ಹಾವುರಾಣಿಗಳಿಗೆ ಮೂಲ ಪುರುಷರೇ ಈ ಪೆಡಂಭೂತಗಳು, ಸರೀಸೃಪಗಳ 
ವರ್ಗಕ್ಕೆ ಬರುವ ಈ ಪ್ರಾಣಿಗಳ ಆಕೃತಿಯನ್ನು ನೋಡಿದರೆ ಅವು ತಮ್ಮ 
ಗತಕಾಲದ ವೈಭವವನ್ನು ಎವೆಯಿಕ್ಕದೆ ನೆನಪಿಸಿಕೊಳ್ಳುತ್ತಿರುವಂತೆ 
ಕಾಣಿಸುತ್ತದೆ. 
- ಮಮ್ಮಿಗಳ ಹೆಸರನ್ನು ನೀವುಕೇಳಿರಬಹುದು. ಈಜಿಪ್ಟ್ ನಲ್ಲಿ ಮೂವತ್ತು 
ಶತಮಾನಗಳ ಕಾಲ ಮನುಷ್ಯರ ಶವಗಳ ರಕ್ಷಣೆಗೆ ಅನೇಕ ತಂತ್ರಗಳನ್ನು 
ಮಾಡಿದ್ದರು. ಮೊದಲನೇ ವಂಶದ ದೊರೆ ಈಜಿಪ್ಟ್ ನ್ನು ಆಳಲು 
ಪ್ರಾರಂಭಿಸಿದಂದಿನಿಂದ ರಾಜವಂಶಜರ ಕಳೇಬರವನ್ನು ರಕ್ಷಿಸಲು ಒಂದಲ್ಲ 
ಒಂದು ವಿಧಾನವನ್ನು ಆ ನಾಡಿನಲ್ಲಿ ಅನುಸರಿಸುತ್ತಿದ್ದರು. ಮೊದಮೊದಲು 
ಹೆಣ ರಕ್ಷಿಸುವ ಉಪಾಯ ಅವರಿಗೂ ಹೊಳೆದಿರಲಿಲ್ಲ . ಹೇಗೆಂದರೆ ಹಾಗೆ 
ಮರಳುಗಾಡಿನಲ್ಲಿ ಶವವನ್ನು ಹೂಳುತ್ತಿದ್ದರು. ಬಿಸಿ ಮರಳು ಒಮ್ಮೊಮ್ಮೆ 
ತಲೆಗೂದಲನ್ನೂ ಅಲುಗಿಸದೆ, ಕೆಡದಂತೆ ರಕ್ಷಿಸುತ್ತಿತ್ತು . ನಿಸರ್ಗದ ಈ 
ಜಾಣತನ ಮರಳುಗಾಡಿನಲ್ಲಿದ್ದ ಈಜಿಪ್ಪಿ ನವರಿಗೆ ತಿಳಿದಿರಲಿಲ್ಲ .ಗೋರಿಗಳ್ಳರು 
ಸ್ಮಶಾನ ಬಗೆದು ಒಡವೆ ವಸ್ತು ದೋಚಿಹೆಣವನ್ನು ಹಾಗೇ ಬಿಸುಟು ಹೋದಾಗ 
ಅಲ್ಲಿನ ಜನರಿಗೆ ಪರಮಾಶ್ಚರ್ಯವಾಗಿತ್ತು . ಶವ ಕೆಡದಂತೆ ಬಹುಕಾಲ 
ಉಳಿದದ್ದು ಅವರಿಗೆ ವಿಸ್ಮಯ ತಂದಿತ್ತು . ಅಂದಿನಿಂದ ಅವರ ತಲೆಯಲ್ಲಿ 
ನಿಸರ್ಗದ ಈ ಮೋಡಿ ಮತ್ತೆ ಮತ್ತೆ ಅದ್ಭುತವಾಗಿ ಕಾಡಿತ್ತು . ಶವಗಳನ್ನು 
ಬಟ್ಟೆಯಲ್ಲಿ ಸುತ್ತಿ ತೀರ ಒಳಪದರದಲ್ಲಿ ನ್ಯಾಟಿನ್ ಲೇಪಿಸಿ ರಕ್ಷಿಸಲು 
ಪೆಡಂಭೂತಗಳು ಅಳಿದವೇಕೆ? / 36 


ಪ್ರಾರಂಭಿಸಿದರು . ತಂತ್ರ ಫಲಿಸಿತು. ಮುಂದುವರಿದಂತೆ ದೇಹದ ಅಂಗಾಂಗಗಳ 
ಮಾಂಸ ತೆಗೆದು ಈ ಟೊಳ್ಳು ಜಾಗದಲ್ಲಿ ಲಿನನ್ ಹಾಗೂ ರೆಜಿನ್ ಅಂಟು 
ತುಂಬಿ ದೇಹ ಕೆಡದಂತೆ ಕಾಪಾಡುತ್ತಿದ್ದರು. ಅಲ್ಲದೆ ಶವ ಕೊಳೆಯದಂತೆ 
ಪೇಂಟ್ ಕೂಡ ಬಳಿಯುತ್ತಿದ್ದರು. ಶವಕ್ಕೆ ಉಪ್ಪು ಬಳಿಯುತ್ತಿದ್ದರು. ಮೂಲ 
ರೂಪದ ಪಡಿಯಚ್ಚು ಮಾಡಿ ಶವಪೆಟ್ಟಿಗೆಯಲ್ಲಿಟ್ಟು ಶತಶತಮಾನಗಳ ಕಾಲ 
ಶವವನ್ನು ಕೆಡದಂತೆ ಕಾಪಾಡುತ್ತಿದ್ದರು. ಜೀವ ಉಳಿಸಲಾಗದಿದ್ದರೂ ಶವ 
ಉಳಿಸುವ ಪದ್ಧತಿ ಅನೂಚಾನವಾಗಿ ಬೆಳೆಯಿತು. ಈ ಶವಗಳೇ ಮಮ್ಮಿಗಳು. 
ಇದಕ್ಕೆ ಮಾಡಿದ ತಂತ್ರವೆಷ್ಟು , ಸುಧಾರಣೆ ಎಷ್ಟು ? ಇಷ್ಟಾದರೂ ಮಾಂಸ 
ಸಹಿತ ಶವವನ್ನು ರಕ್ಷಿಸುವ ಉಪಾಯ ಪೂರ್ಣವಾಗಿ ತಿಳಿದೇ ಇರಲಿಲ್ಲ . 
ಇವೆಲ್ಲವೂ ಮಾನವ ತನ್ನ ಸೂಕ್ಷ್ಮ ಬುದ್ಧಿಯ ಬಳಕೆಯಿಂದ ಸಾಧಿಸಿದ 
ತಂತ್ರಜ್ಞಾನ. ಇದನ್ನು ರೂಪಿಸಲು ಸಹಸ್ರಾರು ವರ್ಷಗಳೇ ಕಳೆದಿವೆ. ಆದರೆ 
ನಿಸರ್ಗ ಇಂತಹ ಕೆಲಸಗಳನ್ನು ಅತ್ಯಂತ ಸಮರ್ಪಕವಾಗಿ ಕೆಲವೇ ಗಂಟೆಗಳಲ್ಲಿ 
ಮಾಡಿ ನಮಗೆ ವಿಸ್ಮಯವನ್ನು ತರುತ್ತದೆ. 

ಭೂಮಿಯೇ ಶೈತ್ಯಾಗಾರವಾಗಿ ವರ್ತಿಸಿ ಎಂತಹ ಅದ್ಭುತ ಕೆಲಸಗಳನ್ನು 
ಮಾಡುತ್ತದೆ ಎಂಬುದನ್ನು ಅರಿಯಲು ಭೂಮಿಯ ಇತಿಹಾಸದ ಒಂದು ಪುಟ 
ತೆರೆದರೂ ಸಾಕು , ನಮಗೆ ನಿಸರ್ಗದ ಕೈಚಳಕ ಅರ್ಥವಾಗುತ್ತದೆ. ಕ್ರಿ . ಶ. 
1900ರ ಆಗಸ್ಟ್ ತಿಂಗಳಿನ ಒಂದು ದಿನ, ರಷ್ಯದ ಬೇಟೆಗಾರನೊಬ್ಬ ಜಿಂಕೆಗೆ 
ಗುರಿಯಿಟ್ಟು ಹೊಡೆದ, ರಕ್ತ ಚಿಮ್ಮಿತು. ಜಿಂಕೆ ಗಾಯಗೊಂಡು ತೊಟ್ಟಿಕ್ಕುವ 
ರಕ್ತದೊಂದಿಗೆ ಕುಂಟುತ್ತಾ ಓಡಿತು. ಬೇಟೆಗಾರ ಬೆನ್ನು ಹತ್ತಿದ. ಅದು 
ಸೈಬೀರಿಯಾದ ಬೆರೆಸೊಬ್ಬ ಕಣಿವೆ ಭಾಗ, ನೆಲವೇ ಕಾಣದ ಬರ್ಫದ ಪರಿಸರ; 
ಹಿಮದ ಸಾಮ್ರಾಜ್ಯ . ಅವನ ಹಿಂದೆ ನಾಯಿಗಳ ಸಮೂಹವೂ ಓಡುತ್ತಿತ್ತು . 
ಬೇಟೆಗಾರ ಬೇಟೆಯನ್ನೇ ಮರೆತ. ಹಿಮದ ನೆಲದಿಂದ ತೂರಿದ ಆನೆಯ 
ಮೂತಿ ಕಾಣಿಸಿತು. ಥಟ್ಟನೆ ನಿಂತ. ಹಸಿಹಸಿ ಆನೆ, ಸೊಗಸಾದ ಉದ್ದನೆಯ 
ದಂತ. ಒಡನೆಯೇ ಸದ್ದಿಲ್ಲದೆ ಕತ್ತರಿಸಿ ಒಬ್ಬ ಕೊಸ್ಟಾಕ್ ವ್ಯಾಪಾರಿಗೆ ಮಾರಿ 
ಹಣ ಸಂಪಾದಿಸಿದ. ಈ ಸುದ್ದಿ ಹೇಗೋ ಪೀಟರ್ ಬರ್ಗ್ ನಗರಕ್ಕೆ 
ಕಾಡ್ಡಿ ಚ್ಚಿನಂತೆ ಹಬ್ಬಿತು. ಆನೆಯ ದಂತದ ಸುದ್ದಿ ಮನೆ ಮಾತಾಯಿತು. 
ಏಕೆಂದರೆ ಆ ಕಡುಶೈತ್ಯದಲ್ಲಿ ಆನೆಗಳು ವಾಸ ಮಾಡುವ ಸ್ಥಿತಿಯಲ್ಲಿರಲಿಲ್ಲ . 
ಅದು ದಟ್ಟ ಅರಣ್ಯವೂ ಅಲ್ಲ . ಇನ್ನು ಆಹಾರದ ಮಾತಂತೂ ಕೇಳುವುದೇ 

37 / ಪೆಡಂಭೂತಗಳು ಅಳಿದವೇಕೆ? 


ಬೇಡ, ಆನೆಗಳು ವಾಸಿಸುತ್ತಿದ್ದುದು ಅಲ್ಲಿಂದ ಸುಮಾರು ಮೂರು ಸಾವಿರ 
ಕಿ. ಮೀ . ಆಚೆಗೆ, ಈ ಸುದ್ದಿ ವಿಜ್ಞಾನಿಗಳಿಗೆ ವಿಸ್ಮಯ ತಂದಿತು. ಐದು ಸಾವಿರ 
ಕಿ. ಮೀ . ದೂರದಿಂದ ಈ ಆನೆಯ ಶರೀರ ಬಿದ್ದಿದ್ದ ಜಾಗವನ್ನು ಹುಡುಕಿ 
ಬಂದರು. ಈ ಹೊತ್ತಿಗೆ ಆನೆಯ ಪೂರ್ಣ ಪ್ರಮಾಣದ ಶರೀರವೇ ಹಿಮದಿಂದ 
ಹೊರಗೆ ಬಂದಿತ್ತು . ಅದರ ಕಾಲಿನ ಮಾಂಸಗಳನ್ನು ವನ್ಯಪ್ರಾಣಿಗಳು ಕಿತ್ತು 
ತಿಂದಿದ್ದವು. ಕಾಲಿನ ಮಾಂಸ ಮಾತ್ರ ಕಡುಕೆಂಬಣ್ಣದಿಂದ ಕೂಡಿ ಆಗತಾನೇ 
ಕೊಚ್ಚಿದ ದನದ ಮಾಂಸದಂತೆ ಕಂಡುಬಂದಿತು. ತಂಡದೊಂದಿಗೆ ಬಂದಿದ್ದ 
ನಾಯಿಗಳು ಕಾಲಿನ ಮಾಂಸವನ್ನು ಕಿತ್ತು ತಿನ್ನಲು ಪ್ರಾರಂಭಿಸಿದವು. ಆನೆ 
ಕುಕ್ಕರಗಾಲಿನಲ್ಲಿ ಕೂತಂತೆ ಅದೇ ಭಂಗಿಯಲ್ಲಿ ಸತ್ತಿತ್ತು . ಅದರ ನೆತ್ತರು 
ಚಿಮ್ಮಿ ಹೆಪ್ಪುಗಟ್ಟಿತ್ತು . ಹಿಂಗಾಲಿನ ಮೂಳೆ ಮುರಿದು ಅದೇ ಜಾಗದಲ್ಲಿ 
ಕುಸಿದು ಬಿದ್ದಿತ್ತು . ಅದು ತಿಂದ ಮೇವು ಬಾಯಲ್ಲಿ ಇನ್ನೂ ಉಳಿದಿತ್ತು . 
ಅದೊಂದು ಆಕಸ್ಮಿಕ ಸಾವು, ಹಿಮದ ಬಿರುಕಿಗೆ ಕಾಲಿಟ್ಟು ಈ ದೈತ್ಯ ಪ್ರಾಣಿ 
ಅಲ್ಲಿಂದ ಪಾರಾಗಲು ವಿಫಲ ಯತ್ನ ನಡೆಸಿ ಅಲ್ಲಿಯೇ ಕೊನೆಯುಸಿರೆಳೆದಿತ್ತು . 
ಉತ್ತರ ಧ್ರುವದ ವೃತ್ತದಲ್ಲಿ ಆನೆಯ ಶವ ದೊರೆಯಿತೆಂದರೆ ಅದು ಸಹಜವಾಗಿ 
ಎಲ್ಲರ ಹುಬ್ಬೇರುವಂತೆ ಮಾಡುತ್ತದೆ. ಕೊರೆಯುವ ಚಳಿಯಲ್ಲಿ ಆನೆ 
ಬದುಕಿದ್ದಾದರೂ ಹೇಗೆ ಎಂಬ ಪ್ರಶ್ನೆಗಿಂತ ಈ ಪ್ರಾಣಿ ತುಂಬ ಅಪರೂಪದ 
ಆನೆಯಾಗಿ ಅತ್ಯಂತ ಆಶ್ಚರ್ಯವನ್ನು ಮೂಡಿಸಿತ್ತು . ಅದು ಸಾಧಾರಣ 
ಆನೆಯಲ್ಲ, ಜೂಲಾನೆ. ಮೈತುಂಬ ಕೆಂಬಣ್ಣದ ಜೂಲು, ನಡುವೆ ಕಪ್ಪು 
ಛಾಯೆ . ಪುಟ್ಟ ತಲೆ, ಎತ್ತರವಾದ ತಲೆಚಿಪ್ಪಿನ ಗುಪ್ಪು . ಅದು ಈ ಕಾಲದ 
ಆನೆಯೇ ಅಲ್ಲ , ಹಿಮಯುಗದ ಜೂಲಾನೆ. ಹತ್ತು ಲಕ್ಷ ವರ್ಷಗಳ ಹಿಂದೆ 
ಯೂರೋಪು, ಉತ್ತರ ಅಮೇರಿಕಗಳಲ್ಲಿ ಬಾಳಿ ಬದುಕಿದ್ದ ಜೂಲಾನೆ ಇಂದು 
ಉತ್ತರ ಧ್ರುವ ಸಾಗರದಲ್ಲಿ ಕಡುಶೈತ್ಯಕ್ಕೆ ಹೊಂದಿಕೊಂಡ ಹಿಮಸಾರಂಗಗಳಂತೆ 
ಅದೂ ಹೊಂದಿಕೊಂಡು ಮೈಮೇಲೆ ಜೋಲು ಮೂಡಿಸಿಕೊಂಡು ಶೈತ್ಯ 
ನಿಭಾಯಿಸಿತ್ತು . ಬಂದ ವಿಜ್ಞಾನಿಗಳು ಆನೆಯ ದೇಹವನ್ನು ಎತ್ತಿ ಲೆನಿನ್‌ಗ್ರಾಡ್ 
ವಿಶ್ವವಿದ್ಯಾಲಯದ ವಸ್ತುಸಂಗ್ರಹಾಲಯಕ್ಕೆ ಸಾಗಿಸಿದರು. ಅಮೆರಿಕದ 
ರಾಷ್ಟ್ರೀಯ ವಸ್ತುಸಂಗ್ರಹಾಲಯ ಆನೆಯು ರಕ್ತಸಿಕ್ತ ಕಾಲು ಹಾಗೂ 
ಚರ್ಮವನ್ನು ಸಾಗಿಸಿ ಪ್ರದರ್ಶನಕ್ಕಿಟ್ಟಿದೆ. ಅಂದಿನಿಂದ ಇಂದಿನವರೆಗೆ ಇದೇ 
ಸೈಬೀರಿಯಾದಲ್ಲಿ ಮತ್ತು ಬರ್ಫ ಮುಚ್ಚಿದ ಅಲಾಸ್ಕದಲ್ಲಿ ಐವತ್ತಕ್ಕೂ ಮಿಕ್ಕು 
ಪೆಡಂಭೂತಗಳು ಅಳಿದವೇಕೆ? / 38 


ಜೂಲಾನೆಗಳ ಅಪೂರ್ಣ • ದೇಹಗಳು ಪತ್ತೆಯಾಗಿವೆ. ನಿಸರ್ಗ ಶೈತ್ಯದ 
ಮನೆಯಾಗಿ ಆ ದೇಹಗಳು ಕೆಡದಂತೆ ರೆಫ್ರಿಜಿರೇಟರ್ ಆಗಿ ವರ್ತಿಸಿದೆ. 
ಇಪ್ಪತ್ತೆಂಟು ಸಾವಿರ ವರ್ಷಗಳ ಹಿಂದೆ ಅಲಾಸ್ಕದಲ್ಲಿ ಬಾಳಿದ ಕಾಡುಕೋಣದ 
ದೇಹ ಕೂಡ ಒಂದು ಭಾಗವೂ ಹಾಳಾಗದಂತೆ ಪೂರ್ಣ ಪ್ರಮಾಣದಲ್ಲಿ 
ದೊರೆತಿದೆ. 

ಭೂಮಿ ಹಿಮಾಕ್ರಮಣವನ್ನು ಎದುರಿಸಿ ಹತ್ತು ಲಕ್ಷ ವರ್ಷಗಳೇ ಸಂದಿವೆ. 
ಹಿಮಾಕ್ರಮಣವೆಂದರೆ ಅದು ಜೀವಸಂಕುಲಕ್ಕೆ ಬಹುದೊಡ್ಡ ಪ್ರಳಯವಾಗಿ 
ಕಾಡಿತು. ಅದರ ಗುರುತು ಈಗಭೂಮಿಯ ನೆತ್ತಿಯಾದ ಸೈಬೀರಿಯಾದಲ್ಲಿ ದೆ. 
ಇಂದಿಗೂ ಭೂತಳದಲ್ಲಿರುವ ಅಂಟಾರ್ಕ್‌ಟಿಕಾ ಖಂಡ ಪ್ರವೇಶಿಸುವವರಿಗೆ 
ತಾವು ಹಿಮಯುಗದಲ್ಲಿ ರುವೆವೆಂಬ ಭಾವನೆ ಥಟ್ಟನೆ ಮೂಡುತ್ತದೆ. ಉತ್ತರ 
ಅಮೇರಿಕ ಖಂಡ ಹಿಮಯುಗದ ಆಕ್ರಮಣಕ್ಕೆ ಒಳಗಾದಾಗ ಅಲ್ಲಿನ 
ಜೀವಜಂತುಗಳು ಇದಕ್ಕೆ ಬಲಿಯಾದವು. 

ಒಂದು ಜಾಗದಲ್ಲಿ ಜೇಡು ಮರಳಿನ ನೆಲದಲ್ಲಿ ತೈಲ ಜಿನುಗಿ ಅಲ್ಲಿ 
ಉಸುಬಾಗಿತ್ತು . ಯಾವ ಪ್ರಾಣಿಯೇ ಕಾಲಿಡಲಿ ಉಸುಬಿನಲ್ಲಿ ಸಿಕ್ಕಿ ಮೆಲ್ಲನೆ 
ನೆಲದೊಳಗೆ ಇಳಿದು ಅಸುನೀಗುತ್ತಿದ್ದವು. ಅಲ್ಲಿ ಅವುಗಳು ಬಿದ್ದ ಗುರುತು 
ಕೂಡ ಬೀಳುತ್ತಿರಲಿಲ್ಲ . ಉಸುಬಿನಲ್ಲಿ ಸಿಕ್ಕಿಕೊಳ್ಳುವುದೆಂದರೆ ಹರಿಯುತ್ತಿರುವ 
ಡಾಮರಿಗೆ ಒಂದು ಕಲ್ಲು ಹಾಕಿದರೆ ಅದು ನಿಧಾನವಾಗಿ ಮುಚ್ಚಿಕೊಳ್ಳುವಂತಹ 
ಪರಿಸ್ಥಿತಿ. ಅಮೇರಿಕದ ಲಾಸ್ ಏಂಜಲೀಸ್ ಬಳಿಯ ಲಾಂಚೋ ಲಾ ಬ್ರಿಯಾ 
ಎಂಬ ಸ್ಥಳ ಉಸುಬಿಗೆ ಲಕ್ಷಾಂತರ ವರ್ಷದಿಂದಲೂ ಹೆಸರುವಾಸಿ. ಒಮ್ಮೆ 
ಈ ಉಸುಬಿನಲ್ಲಿ ಅತ್ಯಂತ ಭಯಾನಕ ನೆಲಕರಡಿಯ ಗುಂಪೊಂದು ಅಡ್ಡಾಡುತ್ತಾ 
ಬಂದು ಕಾಲಿಟ್ಟಿತು. ಕಾಲಿಟೊ ಡನೇ ಉಸುಬು ಅಂಟಿನಂತೆ ಹಿಡಿದು ಮೆಲ್ಲನೆ 
ಒಳಗೆಳೆಯಿತು. ಅವುಗಳ ಮೇಲೆ ಆಕ್ರಮಣ ಮಾಡಲು ಬಾಯಿ ತೆಗೆದು 
ಘರ್ಜಿಸುತ್ತಾ ಬಂದ ಭಯಂಕರ ಹುಲಿಗಳು ಕರಡಿಯ ಮೇಲೆ ನೆಗೆದವು. 
ನೋಡುನೋಡುತ್ತಲೇ ಅವು ಉಸುಬಿಗೆ ಸಿಕ್ಕಿ ಕಣ್ಮರೆಯಾದವು. ಅವುಗಳ 
ಹಣಕ್ಕಾಗಿ ಹೊಂಚುಹಾಕಿದ್ದ ರಣಹದ್ದುಗಳು ಮೆಲ್ಲನೆ ಅವುಗಳ ಮೇಲೆ 
ಎರಗಲು ಬಂದವು, ಆ ರಭಸದಲ್ಲಿ ಅವುಗಳ ರೆಕ್ಕೆಗೆ ಡಾಮರು ಅಂಟಿಕೊಂಡು 
ಅವೂ ಕೂಡ ಅಲ್ಲೇ ಕಣ್ಮರೆಯಾದವು. ಈ ರಣರಂಗದಲ್ಲಿ ಎಲ್ಲ ಜೀವಿಗಳೂ 
ಬಲಿಯಾಗಿ ಕೊನೆಗೆ ಸಿಕ್ಕಿದ್ದು ಅವುಗಳ ಪಳೆಯುಳಿಕೆ . ಅಮೇರಿಕೆಯ ನೈಸರ್ಗಿಕ 


39 / ಪೆಡಂಭೂತಗಳು ಅಳಿದವೇಕೆ? 


ಚರಿತ್ರೆಯ ವಸ್ತುಸಂಗ್ರಹಾಲಯದಲ್ಲಿ ಉಸುಬಿನ ಕತೆ ಹೇಳುವ ಚಿತ್ರಗಳೇ 
ಇವೆ. 
- ಎಲ್ಲ ಜೀವಿಗಳೂ ಪಳೆಯುಳಿಕೆಯಾಗುವ ಸಾಧ್ಯತೆ ಇದ್ದರೆ ಇಡೀ ಭೂಮಿಯ 
ಮೇ ದೊಡ್ಡ ಸಮಾಧಿಯಾಗುತ್ತಿತ್ತು . ನಿಸರ್ಗ ಸತ್ತ ಎಲ್ಲ ದೇಹಗಳನ್ನೂ 
ರಕ್ಷಿಸುವುದಿಲ್ಲ . ಪಳೆಯುಳಿಕೆಯಾಗಬೇಕಾದರೆ ಅದು ಕೆಲವು ಷರತ್ತುಗಳನ್ನು 
ಹಾಕುತ್ತದೆ. ಸತ್ತ ಪ್ರಾಣಿಯ ದೇಹ ಅದರ ಮಾಂಸ ತುಂಬಿದ ಅಂಗಾಂಗಗಳ 
ಸಹಿತ ಉಳಿಯಬೇಕಾದರೆ ವಿಶಿಷ್ಟ ಪರಿಸರ ಬೇಕಾಗುತ್ತದೆ. ಇಡೀ ಭೂಮಿಯೇ 
ರೆಫ್ರಿಜಿರೇಟರಿನಂತೆ ವರ್ತಿಸಬೇಕಾಗುತ್ತದೆ. ಇದು ಸಾಧ್ಯವಾಗುವುದು ಸದಾ 
ಹಿಮ ತುಂಬಿದ ಧ್ರುವ ಪ್ರದೇಶದಲ್ಲಿ ಮಾತ್ರ . ಅಮೇರಿಕದ ಲಾಸ್ ಏಂಜಲೀಸ್ 
ಬಳಿ ಇದ್ದ ಉಸುಬಿನಂತೆ ಕೆಲವು ನೆಲದಲ್ಲಿ ನೈಸರ್ಗಿಕವಾಗಿ ತೈಲ ಜಿನುಗಿ 
ಡಾಂಬರಿನ ನೆಲವಾಗಬಹುದು. ಅಲ್ಲಿ ಸಿಕ್ಕಿ ಸತ್ತ ಪ್ರಾಣಿಯ ದೇಹ ಸಹಸ್ರಾರು 
ವರ್ಷ ಕೆಡದಂತೆ ಉಳಿಯಬಹುದು. ಕ್ರಿ . ಶ. 1930ರಲ್ಲಿ ಪೋಲೆಂಡಿನ ಸರುನಿಯಾ 
ಎಂಬ ಜಾಗದ ಉಸುಬಿನಲ್ಲಿ ಜೂಲು ಖಡ್ಗಮೃಗದ ಪೂರ್ಣ ಅಸ್ಥಿಪಂಜರವೇ 
ಸಿಕ್ಕಿತು. ಜಲಾನೆಯಂತೆ ಇದರ ಮೈಮೇಲೂ ಸಂಪೂರ್ಣವಾಗಿ ಜೂಲು 
ಮುಚ್ಚಿತ್ತು . ಉತ್ತರ ಧ್ರುವ ಹಿಮದ ವಾತಾವರಣಕ್ಕೆ ಹೊಂದಿಕೊಂಡು 
ಖಡ್ಗಮೃಗವೂ ಬಾಳುವೆ ಮಾಡಿತ್ತು . 
- ಇಪ್ಪತ್ತು ಕೋಟಿ ವರ್ಷಗಳ ಹಿಂದಿನ ಜೀವಿಗಳ ಅಂಗಾಂಗ ಕೆಡದಂತೆ 
ಪರಿಪೂರ್ಣವಾಗಿ ದೊರೆಯುವುದು ತುಂಬ ಅಪರೂಪ. ಆದರೆ ಅಂದು 
ಜೀವಿಸಿದ್ದ ಪ್ರಾಣಿಗಳ ದೇಹದ ಯಾವ ರಚನೆಯೂ ಹಾಳಾಗದಂತೆ 
ಸುಣ್ಣಕಲ್ಲಿನಲ್ಲಿ ಅಥವಾ ಕಲ್ಲಿದ್ದಲಿನ ಗಣಿಯಲ್ಲಿ ದೊರೆತು ನಮ್ಮನ್ನು 
ಇತಿಹಾಸದ ಗತವೈಭವಕ್ಕೆ ಒಯ್ಯುತ್ತದೆ. 

ಈಗ್ಗೆ ಹನ್ನೆರಡುಕೋಟಿ ವರ್ಷಗಳ ಹಿಂದೆ ಈಗಿನ ತಿರುಚಿನಾಪಳ್ಳಿ ಜಿಲ್ಲೆ 
ಸಂಪೂರ್ಣವಾಗಿ ಸಾಗರ ತಳವಾಗಿ ಅಲ್ಲಿ ಸುಣ್ಣಕಲ್ಲು ಪ್ರಕ್ಷೇಪವಾಗುತ್ತಿತ್ತು . 
ಆ ಸಾಗರದಲ್ಲಿ ಮೃದ್ವಂಗಿಗಳು ಓಡಾಡುತ್ತಿದ್ದವು. ಮೃದ್ವಂಗಿಗಳ ಪೈಕಿ 
ತಲೆಯನ್ನೇ ಪಾದವನ್ನಾಗಿ ಮಾಡಿಕೊಂಡು ಬಂಡಿಯ ಚಕ್ರದಂತೆ ಉರುಳುತ್ತಿದ್ದ 
ಶೀರ್ಷವಾದಿಗಳು ಜಗತ್ತಿನ ಎಲ್ಲ ಸಾಗರವನ್ನೂ ಆಕ್ರಮಿಸಿ ಆಳಿದ ವೈಭವದ 
ಕಾಲ ಅದಾಗಿತ್ತು . ಇಂದು ಆ ಜೀವಿಗಳಿಲ್ಲ . ಆದರೆ ಅವುಗಳ ಪಳೆಯುಳಿಕೆಗಳು 
ತಿರುಚಿನಾಪಳ್ಳಿಯ ಸುತ್ತಮುತ್ತಲ ಬಹುಭಾಗಗಳಲ್ಲಿ ಈಗಲೂ 
ಪೆಡಂಭೂತಗಳು ಅಳಿದವೇಕೆ? / 40 


ದೊರೆಯುತ್ತಿವೆ. ಬಂಡಿಯ ಚಕ್ರದ ವ್ಯಾಸದಷ್ಟು ಪ್ರಮಾಣದ ಶೀರ್ಷಪಾದಿಗಳ 
ಪಳೆಯುಳಿಕೆಗಳು ಅಲ್ಲಿ ಕಂಡುಬರುತ್ತಿವೆ. 
- ನೀವುಮೈಸೂರಿನ ಮೃಗಾಲಯ ಪ್ರವೇಶಿಸಿದರೆ ಪ್ರವೇಶದ್ವಾರದ ಎದುರಿಗೆ 
ಒಂದು ಪುಟ್ಟ ಕಟ್ಟೆ ಯಿದೆ, ಅದರ ನಡುವೆ ತುಂಡಾದ ಮರವೊಂದನ್ನು 
ಕಾಣುವಿರಿ. ಇದು ಎಲ್ಲ ಮರದಂತೆ ಸಿಬಿರು ಸಿಬಿರು. ಮರಕ್ಕೇಕೆ ಇಷ್ಟೊಂದು 
ಅಲಂಕಾರ ಎಂದು ನೀವು ಹುಬ್ಬೇರಿಸಬಹುದು. ವಾಸ್ತವವಾಗಿ ಇದು ಸಾಧಾರಣ 
ಮರವಲ್ಲ , ಕಲ್ಲಿನ ಮರ. ಮರವೇ ಕಲ್ಲಾದ ಕತೆಯನ್ನು ಇದು ಹೇಳುತ್ತದೆ. 
ಕಲ್ಲಾದ ಅಹಲೈಯನ್ನು ಶ್ರೀರಾಮ ಪಾದಸ್ಪರ್ಶ ಮಾಡಿ ಶಾಪದಿಂದ ವಿಮುಕ್ತ 
ಮಾಡಿದನೆಂದು ರಾಮಾಯಣ ಸೊಗಸಾಗಿ ಆ ಸಂದರ್ಭವನ್ನು ವಿವರಿಸುತ್ತದೆ. 
ಆದರೆ ಹುಲುಮಾನವರು ಕಲ್ಲಾದ ಮರಕ್ಕೆ ಅದರ ಹಿಂದಿನ ಜೀವ ನೀಡಲು 
ಅಸಮರ್ಥರಾಗಿದ್ದಾರೆ. ಈ ಮರ ಇಂದು ನಿನ್ನೆಯದಲ್ಲ . ಸುಮಾರು ಐದು 
ಲಕ್ಷ ವರ್ಷಗಳ ಹಿಂದಿನ ಮರ. ಇದು ಬಾಳಿ ಬದುಕಿದ್ದು ಈಯೋಸೀನ್ 
ಕಾಲದಲ್ಲಿ , ಮರ ಬೀಳುತ್ತಲೇ ಅದರ ಸಾವಯವ ಅಂಶಗಳ ಜಾಗವನ್ನು 
ಸಿಲಿಕಾ ಅಂಶ ಪಲ್ಲಟ ಮಾಡಿ ಅಣುಅಣುವಾಗಿ ಸೇರಿ ಮರದ ರಚನೆಯನ್ನು 
ತುಂಬಿಕೊಂಡಿತು , ಮರ ಕಲ್ಲಾಯಿತು. ಮರದ ಜೀವಕೋಶದ ಅಂಚು ಕೂಡ 
ಅಳಿಯದೆ ಯಥಾಸ್ಥಿತಿಯಲ್ಲಿ ಉಳಿಯಿತು. ಇದು ಕಲ್ಲಾದ ಮರದ ಕತೆ, 
ಜೀವಶಾಸ್ತ್ರಜ್ಞರಿಗೆ ಇದು ಪಳೆಯುಳಿಕೆ. 

ಬೆಂಗಳೂರಿನ ಧರ್ಮಾಂಬುಧಿ ಕೆರೆಯ ಅಂಗಳವನ್ನು ಬಗೆದರೆ ( ಅದನ್ನು 
ಬಗೆಯಲು ಬಿಡುವುದಿಲ್ಲ . ಏಕೆಂದರೆ ಅದೇ ಕೆರೆಯ ಅಂಗಳ ಈಗ ಬೆಂಗಳೂರಿನ 
ನಗರ ಬಸ್ ನಿಲ್ದಾಣವಾಗಿದೆ) , ಅಲ್ಲಿ ನಾಲ್ಕು ಅಡಿ ಆಳದಲ್ಲಿ ನಿಮಗೆ ಶಂಖದ 
ಹುಳು, ಕಪ್ಪೆ ಚಿಪ್ಪುಗಳು ಮುಷ್ಟಿ ತುಂಬ ದೊರೆಯುತ್ತವೆ. ಅದು ಧರ್ಮಾಂಬುಧಿ 
ಕೆರೆಯೊಂದರ ಕತೆಯೇ ಅಲ್ಲ , ನೀರು ಬತ್ತಿ ಹೋದ ಯಾವ ಕೆರೆಯಂಗಳದಲ್ಲಿ 
ಬಗೆದರೂ ನಿಮಗೆ ಈ ಶಂಖದ ಹುಳುಗಳ ಚಿಪ್ಪುಗಳು ದೊರೆಯುತ್ತವೆ. 
ಇವು ಆ ಜಾಗ ನೀರು ಇದ್ದುದಕ್ಕೆ ಸಾಕ್ಷಿ ಹೇಳುತ್ತವೆ. 
- ಕೆಲವೊಮ್ಮೆ ಕಣ್ಣಿಗೆ ಕಾಣದ ಭೂಮಿಯೊಳಗೆ ಹರಿಯುವ ಅಂತರ್ಜಲ 
ಅನೇಕ ಅದ್ಭುತ ಕೆಲಸಗಳನ್ನು ಮಾಡುತ್ತದೆ. ನೀರಿನಲ್ಲಿ ರಾಸಾಯನಿಕ ಅಂಶ 
ಕರಗಿ ಅದು ಭೂಮಿಯೊಳಗೆ ಇರುವ ಜೀವಿಗಳ ಚಿಪ್ಪನ್ನು ತಿಂದು ಅದರ 
ಆಕೃತಿಯ ಪಡಿಯಚ್ಚನ್ನು ರೂಪಿಸುತ್ತದೆ. ಅದನ್ನು ಮೃದುವಾದ ಪ್ಲಾಸ್ಟಿಕ್‌ಗೆ 

41 / ಪೆಡಂಭೂತಗಳು ಅಳಿದವೇಕೆ? 


ಅಥವಾ ಯಾವುದಾದರೂ ಅಂಟಿಗೆ ಒತ್ತಿದರೆ ಆ ಚಿಪ್ಪಿನ ಮೇಲಿನ ಎಲ್ಲ 
ಲಕ್ಷಣದ ಮುದ್ರೆಯೂ ದೊರೆಯುತ್ತದೆ. ನಾವು ಅಚ್ಚಿನಲ್ಲಿ ಜೇಡು ತುಂಬಿ 
ಗಣಪತಿಯ ಮೂರ್ತಿಯನ್ನು ಹೊರತೆಗೆಯುವುದಿಲ್ಲವೇ ಹಾಗೇ . . 
- ಈಗ್ಗೆ ಎರಡು ಕೋಟಿ ವರ್ಷಗಳ ಹಿಂದಿನ ಘಟನೆ. ಬಹುಪಾಲು 
ಉಷ್ಣವಲಯದ ಭೂಮಿ ನಿತ್ಯಹರಿದ್ವರ್ಣ ಕಾಡಿನಿಂದ ಕಂಗೊಳಿಸುತ್ತಿತ್ತು . 
ಎತ್ತರಕ್ಕೆ ಬೆಳೆದ ಫರ್ ಜಾತಿಯ ಮರಗಳು ಆಕಾಶವನ್ನೇ ತಿವಿಯುತ್ತಿರುವಂತೆ 
ಕಾಣುತ್ತಿದ್ದುವು. ಆ ಜಾತಿಯ ಮರಗಳಿಂದ ದ್ರವ ಹರಿದು ಅಂಟಾಗಿ ಗಂಟು 
ಕಟ್ಟುತ್ತಿತ್ತು . ಆ ಅಂಟು ಏನೆಂದು ತಿಳಿಯದೆ ಜೇಡವೊಂದು ಮೆಲ್ಲನೆ ತನ್ನ 
ಪಾದವನ್ನು ಊರಿತು. ಅದರೊಡನೆ ಸಣ್ಣ ಪುಟ್ಟ ಕೀಟಗಳು ಅಂಟಿನ ಮೇಲೆ 
ಕೂತವು. ರುಚಿ ನೋಡಲು ಬಯಸಿದವು. ಮತ್ತೆ ಅವು ತಮ್ಮ ಪುಟ್ಟ 
ಪಾದಗಳನ್ನು ಅಲುಗಿಸಲಾಗಲೇ ಇಲ್ಲ . ಅದರ ಮೇಲೆ ಮತ್ತೊಮ್ಮೆ ಅಂಟು 
ಸ್ರವಿಸಿ ಈ ಜೀವಿಗಳನ್ನೇ ಅಂಟಿಸಿತು . ಅವು ಶಾಶ್ವತವಾಗಿ 
ಪಳೆಯುಳಿಕೆಯಾದವು. ಜರ್ಮನಿಯ ಬಾಲ್ಟಿಕ್ ತೀರದಲ್ಲಿ ನೆಲ 
ಬಗೆಯುತ್ತಿದ್ದಾಗ ದೊರೆತ ಮರದ ಅಂಟಿನಲ್ಲಿ ಎರಡು ಕೋಟಿ ವರ್ಷಗಳ 
ಹಿಂದಿನ ಈ ಘಟನೆ ಅಚ್ಚಾಗಿಉಳಿದಿದೆ. ಏಲ್ ಪಿಬೋದಿ ವಸ್ತುಸಂಗ್ರಹಾಲಯ 
ಈ ಅಂಟನ್ನು ಪ್ರದರ್ಶನಕ್ಕಿಟ್ಟಿದೆ. 
- ಹದಿನಾಲ್ಕು ಕೋಟಿ ವರ್ಷಗಳ ಹಿಂದೆ ಎತ್ತ ಕಣ್ಣಾಡಿಸಿದರೂ ಮಾನವ 
ಪ್ರಾಣಿಯ ಸುಳಿವೇ ಇರಲಿಲ್ಲ . ಸಮುದ್ರ , ನೆಲ, ಗಾಳಿಗಳಿಗೆ ಲಗ್ಗೆ ಹಾಕಿ 
ಸರೀಸೃಪಗಳು ರಾಜ್ಯಭಾರ ನಡೆಸಿದ್ದವು. ಧೀಮಂತವಾಗಿ ನೆಲದ ಮೇಲೆಲ್ಲ 
ಸರಿದಾಡಿ ಅವುಗಳಿಗೆ ಅರಿವಿಲ್ಲದೆಯೇ ಕೆಲವೊಂದು ಘಟನೆಗಳನ್ನು ದಾಖಲೆ 
ಮಾಡಿ ಅಳಿದುಹೋದವು. ಅಂತಹ ಸರೀಸೃಪಗಳಲ್ಲಿ ಪೆಡಂಭೂತಗಳ ಬದುಕು 
ಹೆಚ್ಚು ರಂಜಿಸುತ್ತದೆ. ಕ್ರಿ . ಶ. 1983ರಲ್ಲಿ ನೆಲದ ಮೇಲೆಮೂಡಿದ್ದ ಹೆಜ್ಜೆಯ 
ಗುರುತು ಅನುಸರಿಸಿ ಅಮೇರಿಕದ ಕೊಲೆರೆಡೋ ನದಿ ತೀರದಲ್ಲಿ ಸಾಗಿದಾಗ | 
ಇನ್ನೂರ ಹದಿನೈದು ಮೀಟರ್ ಉದ್ದಕ್ಕೂ ಸತತವಾಗಿ ದೊಡ್ಡ ಹೆಜ್ಜೆಯ 
ಗುರುತು ಮೂಡಿದ್ದು ಕಾಣಿಸಿತು. ಇದಕ್ಕೂ ಹಿಂದೆ ಕ್ರಿ .ಶ. 1932ರಲ್ಲಿ 
ಅಮೇರಿಕೆಯ ಸಾಲ್ಟ್ ಲೇಕ್ ತೀರದಲ್ಲೂ ಇಂತಹ ಹೆಜ್ಜೆಗಳನ್ನು ಕಂಡು 
ವಿಜ್ಞಾನಿಗಳು ವಿಸ್ಮಯಗೊಂಡಿದ್ದರು. ಅವು ಆನೆಯ ಹೆಜ್ಜೆಯ 
ಗುರುತಿಗಿಂತಲೂ ತುಂಬ ದೊಡ್ಡವು. ಎರಡು ಕಾಲಿನ ಮೇಲೆ ನಡೆಯುತ್ತಿದ್ದ 
ಪೆಡಂಭೂತಗಳು ಆಳಿದವೇಕೆ? | 42 


ಮ : ಈ ಹೆಜ್ಜೆಯ ಆಳ 1. 36 ಮೀಟರ್ 


ಭೀಮಕಾಯ ಒಂದರ ಹೆಜ್ಜೆ 1 .36 ಮೀಟರ್ ಉದ್ದ, 81 ಸೆಂ . ಮೀಟರ್ 
ಅಗಲ, ಈ ಹೆಜ್ಜೆಯ ಗುರುತು ಅಳಿದುಹೋದ ಪ್ರಾಣಿಯ ಸುಧೀರ್ಘ 
ಮಾಹಿತಿ ಪಡೆಯಲು ಜೀವಶಾಸ್ತ್ರಜ್ಞರಿಗೆ ಅತ್ಯಮೂಲ್ಯ ಸಾಕ್ಷಿಯಾಗಿದ್ದವು. 
ಹೆಜ್ಜೆಯ ಆಕಾರ, ಗಾತ್ರಗಳನ್ನಾಧರಿಸಿ ಪ್ರಾಣಿಯ ಸ್ವರೂಪ, ರಚನೆಯನ್ನು 
ಹೇಳುವುದು ಸಾಧ್ಯವಾಗಿದೆ. ಆ ಪ್ರಾಣಿ ಎರಡು ಕಾಲಿನದೇ , ನಾಲ್ಕು ಕಾಲಿನದೇ , 
ತೆವಳಿ ಸಾಗುತ್ತಿತ್ತೇ , ಕುಪ್ಪಳಿಸುತ್ತಿತ್ತೇ , ಬಾಲವಿತ್ತೇ , ಇರಲಿಲ್ಲವೇ , 
ದಡೂತಿಯೇ ಅಥವಾ ಕಡ್ಡಿ ಪೈಲ್ವಾನ್ ಆಗಿತ್ತೇ , ಹೀಗೆ ಅದರ 
ಕುಲಗೋತ್ರಗಳನ್ನು ಪತ್ತೆ ಹಚ್ಚುತ್ತಾರೆ. ಹಾಗೆ ನೋಡಿದರೆ ಎಲ್ಲ ಜೀವಿಗಳ 
ಪಳೆಯುಳಿಕೆಗಳು ಪರಿಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ ; ಅದು 
ದೊರೆಯುವುದೂ ಇಲ್ಲ . ಮಾಂಸ ತುಂಬಿದ ಜೀವಿಗಳು ಸತ್ತಿದ್ದರೆ ಮಾಂಸ 
ಭಕ್ಷಕ ಪ್ರಾಣಿಗಳು ಅವುಗಳ ಮೇಲೆರಗುತ್ತವೆ. ಈಗಲೂ ರಸ್ತೆ ಬದಿಗಳಲ್ಲಿ 
ಸತ್ತ ಪ್ರಾಣಿಯ ವಾಸನೆ ಹಿಡಿದು ಎಲ್ಲಿಂದಲೋ ಬಂದು ದೇಹವನ್ನು ಕಿತ್ತು 
ತಿನ್ನುವ ರಣಹದ್ದುಗಳ ಗುಂಪನ್ನು ನಾವು ಆಗಾಗ ನೋಡಬಹುದು. ಇಂತಹ 
ಜೀವಿಗಳು ಪಳೆಯುಳಿಕೆಯಾಗಲೂ ಈ ಮಾಂಸಾಹಾರಿ ಪಕ್ಷಿಗಳೇ ಬಿಡುವುದಿಲ್ಲ . 
ಅಷ್ಟೇ ಅಲ್ಲ , ತುಂಬ ಮೃದು ಅಂಗಾಂಗ ಹೊಂದಿದ್ದರೂ ಅವು 
ಪಳೆಯುಳಿಕೆಯಾಗುವ ಸಾಧ್ಯತೆ ಇಲ್ಲ . ಇದೇ ಪ್ರಾಣಿಗಳು ಚೌಗಿನಲ್ಲಿ ಮುಳುಗಿ 
ಕಣ್ಮರೆಯಾದರೆ ಅವು ಕೊಳೆಯುವುದಾಗಲೀ ನಶಿಸುವ ಸಂಭವವಾಗಲೀ ತೀರ 
ಕಡಿಮೆ . ಅಲ್ಲದೆ ಇತರ ಮಾಂಸಾಹಾರಿ ಪ್ರಾಣಿಗಳಿಂದಲೂ ಅಂತಹ ದೇಹಗಳು 
ತಪ್ಪಿಸಿಕೊಂಡು ಉಳಿಯುವ ಸಾಧ್ಯತೆ ಹೆಚ್ಚು . ಮುಖ್ಯವಾಗಿಸಡನೇ ಆ 
ಪ್ರಾಣಿಯ ದೇಹ ಭೂಗತವಾಗಬೇಕು. ಸಾಮಾನ್ಯವಾಗಿ ನೆರೆ ಹಾವಳಿಯಾಗಿ 
ಅಂತಹ ಮರಳು, ಜೇಡಿನಲ್ಲಿ ದಿಢೀರ್ ಎಂದು ಹೂತ ಜೀವಿಗಳು ಕೋಟಿ 
ಕೋಟಿ ವರ್ಷಗಳ ಕಾಲ ಕೆಡದಂತೆ ಉಳಿದು ಪಳೆಯುಳಿಕೆಯಾಗುವ ಸಂಭವ 
ಹೆಚ್ಚು . ಹಾಗೆಯೇ ಸುಣ್ಣ ಕಲ್ಲಿನ ಗುಹೆಗಳು ಜೀವಿಗಳ ಅವಶೇಷ ಕೆಡದಂತೆ 
ಕಾಪಾಡಬಲ್ಲ ಗುಣವನ್ನು ಹೊಂದಿವೆ. ಏಕೆಂದರೆ ಸುಣ್ಣದ ನೀರು ಪ್ರಕ್ಷೇಪಿಸಿ 
ಸತ್ತ ಜೀವಿಯು ದೇಹದ ಮೇಲೆ ಹೊದಿಕೆಯಂತೆ ಹರಡಿಕೊಳ್ಳುತ್ತದೆ. 
ಇದರಂತೆಯೇ ಸಾವಧಾನವಾಗಿ ಸಂಚಯನವಾಗುವ ಸಾಗರ ತಳದ ಜೇಡು 
ಭೂಚರಿತ್ರೆಯಲ್ಲಿ ಬಾಳಿದ ಸಹಸ್ರಾರು ಜೀವಿಗಳ ಅವಶೇಷಗಳನ್ನು ನಮಗೆ 
ಒದಗಿಸಿದೆ. ಸಾಗರ ತಳದ ಶಿಲೆಯೆಂದರೆ ಅದು ಜೀವಾವಶೇಷಗಳ 


43 / ಪೆಡಂಭೂತಗಳು ಅಳಿದವೇಕೆ? 


ವಸ್ತುಸಂಗ್ರಹಾಲಯ . ಅದನ್ನು ಬಗೆದರೆ ಭೂಮಿಯ ಚರಿತ್ರೆಯೇ 
ಹೊರಬರುತ್ತದೆ. ಧರಣಿಯನ್ನಾಳಿದ ಅನೇಕ ಪ್ರಾಣಿಗಳ ವಂಶಜರ 
ಕುಲಗೋತ್ರಗಳನ್ನು ಸ್ಪಷ್ಟವಾಗಿ ಅರಿಯಬಹುದು . ಸಾಗರ ವಿಸ್ಮಯಗಳ ಆಗರ. 

ಕ್ರಿ .ಶ . 1500ರ ಒಂದು ಘಟನೆ. ಇಟಲಿಯಲ್ಲಿ ಒಂದೆಡೆ ಕಾಲುವೆಯ 
ರಚನೆಯ ಕಾರ್ಯ ನಡೆದಿತ್ತು . ಮಣ್ಣನ್ನು ತೋಡುವಾಗ ಕಪ್ಪೆಯ ಚಿಪ್ಪುಗಳು 
ಅದರಲ್ಲಿ ಸೇರಿಕೊಂಡಿದ್ದವು. ನೋಡಲು ಅವು ಸಾಗರ ಜೀವಿಗಳ ಚಿಪ್ಪಿನಷ್ಟೇ 
ಗಾತ್ರ , ಅದೇ ರಚನೆ; ಆಗ ಪ್ರಸಿದ್ದ ಕಲಾವಿದ ಲಿಯೋನಾರ್ಡೋ ಡಾ 
ವಿಂಚಿ ಅಲ್ಲಿಯೇ ಇದ್ದ. ಆತ ಕೇವಲ ಕುಂಚ ಕಲೆಯಲ್ಲಷ್ಟೇ 
ನಿಷ್ಣಾತನಾಗಿರಲಿಲ್ಲ , ಸ್ವತಃ ಇಂಜಿನೀಯರ್ ಕೂಡ. ಕಪ್ಪೆ ಚಿಪ್ಪು ಅವನ ಗಮನ 
ಸೆಳೆಯಿತು. ಅವುಗಳ ಚರಿತ್ರೆ ಬರೆಯುತ್ತಾ ಡಾ ವಿಂಚಿ ಸಂಶೋಧನೆಗೆ 
ತೊಡಗಿದ. ನಿಸ್ಸಂಶಯವಾಗಿ ಅವು ಹಿಂದೆ ಕಡಲಿನಲ್ಲಿ ಬಾಳಿದ್ದ ಜೀವಿಗಳ 
ಅವಶೇಷವೆಂದು ಅವನು ಸಾರಿದ . ಆದರೆ ಬಹುಮಂದಿ ಅವನ ಈ 
ಅಭಿಪ್ರಾಯವನ್ನು ಒಪ್ಪಲು ಸಿದ್ಧರಿರಲಿಲ್ಲ . ಸುಮಾರು ಎರಡು ಶತಮಾನಗಳ 
ಕಾಲ ಇದು ಚರ್ಚೆಗೆ ಗ್ರಾಸವಾಯಿತು. ಸಂಪ್ರದಾಯಸ್ಥರಿಗೆ ಇವೆಲ್ಲ ಪೊಳ್ಳು 
ವಾದವೆನಿಸಿತು. ಅದರ ಸಲುವಾಗಿ ಅನೇಕ ಸಿದ್ಧಾಂತಗಳನ್ನು ಮುಂದಿಟ್ಟರು. 
ಕಲ್ಲಿನೊಳಗೆ ಪ್ಲಾಸ್ಟಿಕ್ ರೂಪ ಸಹಜವಾಗಿ ಮೂಡಿ ಇಂಥ 
ರಚನೆಗಳಾಗಿರಬಹುದೆಂದು ಒಂದು ಬಣ ಹೇಳಿತು . ಮತ್ತೊಂದು ಬಣ ಇದೆಲ್ಲ 
ಮನುಷ್ಯರನ್ನು ಮೂರ್ಖರನ್ನಾಗಿ ಮಾಡಲು ದೇವರು ಮಾಡಿದ ಕೆಲಸ ಎಂದಿತು. 
ಈ ವೇಳೆಗೆ ಜರ್ಮನಿಯಲ್ಲೊಂದು ವಿಚಿತ್ರ ಸಂಗತಿ ನಡೆಯಿತು. ಕ್ರಿ .ಶ . 
1696ರ ಒಂದು ದಿನ, ಗೋದಾ ಬಳಿ ಹತ್ತು ಲಕ್ಷ ವರ್ಷಗಳ ಹಿಂದಿನ 
ಸಂಚಯನ ಶಿಲೆಯಲ್ಲಿ ಜಲಾನೆಯ ದೇಹ ದೊರೆಯಿತು. ಅದರ ಅಸ್ಥಿಪಂಜರ 
ಹೇಗೊ ಸ್ಥಳೀಯ ಗರಡಿ ಮನೆಯ ತರಪೇತಿ ನೀಡುತ್ತಿದ್ದ ಅಧ್ಯಾಪಕನ 
ಕೈ ಸೇರಿತು . ಆ ಆಸಾಮಿ ಒಡನೆಯೇ ಬೊಬ್ಬೆಗರೆದು ಇದು ಪೂರ್ವ ಕಾಲಕ್ಕೆ 
ಸೇರಿದ ಪಿಶಾಚಿಯೊಂದರ ಅಸ್ಥಿಪಂಜರವೆಂದು ಘೋಷಿಸಿದ. ಕೊನೆಗೆ ಈ 
ರಾದ್ದಾಂತ ಜರ್ಮನಿಯ ತುಂಬ ಸುದ್ದಿ ಮಾಡಿತು. ಸರ್ಕಾರ ವೈದ್ಯಕೀಯ 
ತಂಡವೊಂದನ್ನು ನೇಮಿಸಿ ಅಸ್ಥಿಪಂಜರವನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿ 
ವರದಿ ನೀಡಲು ಕೇಳಿತು. ಆ ವೈದ್ಯರು ವಾಸ್ತವಾಂಶವನ್ನು ಸಂಪೂರ್ಣವಾಗಿ 
ಹೇಳಲಾಗದಿದ್ದರೂ ಅದು ನಿಸರ್ಗದ ಕೃತ್ರಿಮ ಕೆಲಸವೆಂದು ಹೇಳಿ ಕೈ 
ಪೆಡಂಭೂತಗಳು ಅಳಿದವೇಕೆ? / 44 


ತೊಳೆದುಕೊಂಡರು. ಸಂಪ್ರದಾಯಶರಣರು ಬೈಬಲ್ಲಿನ ಪುಟಗಳನ್ನೆಲ್ಲ ತಿರುವಿ 
ಅದರಲ್ಲಿ ನಮೂದಿಸಿರುವ ಪ್ರವಾಹದಂತೆ ಅಲ್ಲಿ ಹೂತ ಜೀವಿಗಳು ಇವೆಂದು 
ಬೊಟ್ಟು ಮಾಡಿ ತೋರಿಸಿದರು. ಕ್ರಿ . ಶ. 1726ರ ವೇಳೆಗೆ ' ಪ್ರವಾಹದಲ್ಲಿ 
ಸಿಕ್ಕಿದ ಮಾನವ ಪುರಾವೆ' ಎಂಬ ದೊಡ್ಡ ಗ್ರಂಥವೇ ಲ್ಯಾಟಿನ್ ಭಾಷೆಯಲ್ಲಿ 
ಹೊರಬಂತು. ವಾಸ್ತವವಾಗಿ ಇದು ಸಾಲಮಾಂಡರ್ ಎಂಬ ಸರೀಸೃಪ ಜಾತಿಯ 
ಪ್ರಾಣಿಯ ಪಳೆಯುಳಿಕೆ. 
- ಕ್ರಿ .ಶ. 1706 ರಲ್ಲಿ ಜೀವಿಗಳ ಪಳೆಯುಳಿಕೆಗಳನ್ನು ಯಾರೂ 
ನಂಬುತ್ತಿರಲಿಲ್ಲ . ನ್ಯೂಯಾರ್ಕ್ ನಗರದ ಸಮೀಪದ ಉಸುಬಿನಲ್ಲಿ 
ಜೂಲಾನೆಯ ಹಲ್ಲೊಂದು ದೊರೆಯಿತು. ಆಗ ಸುತ್ತಮುತ್ತ ಏನೆ ದೊರೆಯಲಿ, 
ಆ ಸುದ್ದಿ ಮೊದಲು ಗವರ್ನರರಿಗೆ ತಲುಪಬೇಕು. ಈ ಬಾರಿ ಮೆಸಾಚ್ಯುಸೆಟ್‌ನ 
ಡಲ್ಲಿ ಎಂಬ ಗವರ್ನರ್ ಈ ಹಲ್ಲನ್ನು ನೋಡಿ ಹೀಗೆ ಬರೆದ. ' ನಗರದ 
ಎಲ್ಲ ಪ್ರಸಿದ್ದ ಶಸ್ತ್ರ ಚಿಕಿತ್ಸಾ ಪರಿಣತರು ಇದನ್ನು ನೋಡಿದ್ದಾರೆಂದು ನಾನು 
ಭಾವಿಸಿದ್ದೇನೆ. ಇದು ಮನುಷ್ಯನ ದಂತವೆಂಬುದರಲ್ಲಿ ನನಗೆ ಎಳ್ಳಷ್ಟೂ 
ಅನುಮಾನವಿಲ್ಲ . ನಾನೇ ಖುದ್ದಾಗಿ ಅಳತೆ ಮಾಡಿದ್ದೇನೆ. ಅದರ ಎತ್ತರ 
ಆರು ಇಂಚು, ಸುತ್ತಳತೆ ಹದಿಮೂರು ಇಂಚು , ಅದರ ತೂಕ ಎರಡು 
ಪೌಂಡ್ ನಾಲ್ಕು ಔನ್ಸ್ . ಇದು ಮನುಷ್ಯನ ಶರೀರಕ್ಕಷ್ಟೇ ಒಪ್ಪುತ್ತದೆ 
ಎಂಬುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ . ಆ ಮನುಷ್ಯ ಪ್ರವಾಹಕ್ಕೆ ಸಿಕ್ಕಿದ್ದಾನೆ, 
ಅದರಿಂದ ಪಾರಾಗಲು ಸಾಕಷ್ಟು ಹೋರಾಡಿದ್ದಾನೆ, ತಲೆಯನ್ನು 
ಮೋಡದೊಳಕ್ಕೆ ತೂರಿಸಿ ಮೇಲೆತ್ತಿದ್ದಾನೆ. ಭಾರಿ ಸ್ವರೂಪದ ಮನುಷ್ಯ ಅವನು. 
ಆದರೆ ಪ್ರವಾಹ ಮಿತಿಮೀರಿದಾಗ ಇವನು ಇತರ ಪ್ರಾಣಿಗಳೊಂದಿಗೆ 
ಬಲಿಯಾಗಿದ್ದಾನೆ. ಕೊನೆಗೆ ಮಣ್ಣಿನಲ್ಲಿ ಹೂತುಹೋಗಿದ್ದಾನೆ ಈಗ ನಮ್ಮ 
ಕೈಯಲ್ಲಿರುವ ದಂತ ಅವನಿಂದಲೇ ಬಂದದ್ದು . 
- ಈ ಹೇಳಿಕೆ ಕುಚೋದ್ಯಕ್ಕಾಗಿ ನೀಡಿದುದಲ್ಲ . ಹದಿನೆಂಟನೆಯ 
ಶತಮಾನದವರೆಗೂ ನಮಗೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ 
ನಮಗಿಂತಲೂ ಹಿಂದೆ ಪ್ರಾಣಿಪಕ್ಷಿಗಳು ಜೀವಿಸಿದ್ದವೆಂಬ ನಂಬಿಕೆಯೇ ಇರಲಿಲ್ಲ . 
ಅನಂತರ ಜೀವಿಗಳ ಅವಶೇಷಗಳು ದೊರೆಯಲು ಪ್ರಾರಂಭಿಸಿದಾಗ 
ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆಯಾಯಿತು. ಪುರಾತನ ಗ್ರೀಕ್, ರೋಮನ್ 
ಪಂಡಿತರು ಬೆಟ್ಟ ಗುಡ್ಡ ಅಗೆದಾಗ ಅಲ್ಲಿ ದೊರೆತ ಜೀವಿಗಳ ಪಳೆಯುಳಿಕೆ 


45 / ಪೆಡಂಭೂತಗಳು ಅಳಿದವೇಕೆ? 


ಕಂಡು ಹಿಂದೊಮ್ಮೆ ಬೆಟ್ಟ ಗುಡ್ಡಗಳು ಸಮುದ್ರ ತಳದಲ್ಲಿ ಕಲ್ಲಿನಿಂದ 
ಹುಟ್ಟಿರಬಹುದೆಂದು ಸಕಾರಣವಾಗಿ ಊಹಿಸಿದರು. ಮುಂದೆ ಇಂಗ್ಲೆಂಡಿನ 
ವಿಲಿಯಂ ಸ್ಮಿತ್ ಎಂಬ ನಿಸರ್ಗ ಪ್ರೇಮಿ ಕಲ್ಲಿನಲ್ಲಿ ದೊರೆತ 
ಜೀವ್ಯವಶೇಷಗಳನ್ನು ಜೋಡಿಸಿದಾಗ ವಿಚಿತ್ರ ಸತ್ಯ ಗೋಚರಿಸಿತು. ತುಂಬ 
ಪ್ರಾಚೀನಕಾಲದ ಜೀವಿಗಳು ಸರಳ ರಚನೆಯಿಂದ ಕೂಡಿದ್ದರೆ ಕಡಿಮೆ ಪ್ರಾಯದ 
ಶಿಲೆಗಳಲ್ಲಿ ಹೆಚ್ಚು ವಿಕಾಸಹೊಂದಿದ ಜೀವಿಗಳ ಪಳೆಯುಳಿಕೆಗಳು 
ಕಂಡುಬಂದವು. ನಮ್ಮ ಜಗತ್ತನ್ನು ಕೇವಲ ನಾವೇ ಆಳುತ್ತಿದ್ದೇವೆಂದರೆ ಅದು 
ಇಂದಿನ ವೈಜ್ಞಾನಿಕ ಯುಗದಲ್ಲಿ ಮೌಡ್ಯವನ್ನು ಸಂಕೇತಿಸುತ್ತದೆ. 


ನೇಪಥ್ಯದಲ್ಲಿ 


ನಮ್ಮ ಚರಿತ್ರೆ ಒಂದು ಅಂಶವನ್ನು ಸ್ಪಷ್ಟವಾಗಿ ನಮ್ಮ ಮುಂದಿಡುತ್ತದೆ. 
ಕಾಲಕಾಲಕ್ಕೆ ಆಳುವ ರಾಜರು ಬದಲಾಗಿದ್ದಾರೆ. ಒಂದೊಂದು ವಂಶ 
ಒಂದೊಂದು ಕಾಲದಲ್ಲಿ ರಾಜ್ಯವಾಳಿದೆ. ಕೆಲವು ವಂಶ ರಾಜ್ಯವಾಳುತ್ತಲೇ 
ಮುಂದುವರಿದಿದೆ, ದೀರ್ಘಕಾಲ ರಾಜ್ಯಗಳನ್ನು ಆಳಿದ ವಂಶಗಳೂ ಉಂಟು. 
ಯುದ್ಧದಿಂದಲೋ ಅಥವಾ ದೌರ್ಬಲ್ಯದಿಂದಲೋ ರಾಜ್ಯಗಳು ಪತನವಾಗಿವೆ . 
ಹೊಸ ವಂಶ ಆಡಳಿತ ಸೂತ್ರವನ್ನು ಎತ್ತಿಕೊಂಡು ರಾಜ್ಯವಾಳಿದೆ. ಇತಿಹಾಸದಲ್ಲಿ 
ಬಹುತೇಕ ನಾವು ಕಾಣುವುದು ಸಾಮ್ರಾಜ್ಯ ವಿಸ್ತರಣೆ, ಹಾಗೆಯೇ ಸಾಮ್ರಾಜ್ಯಗಳ 
ಸರ್ವನಾಶ. 
- ಶಾತವಾಹನರ ಕಾಲದಲ್ಲಿ ಕರ್ನಾಟಕ ರಾಜ್ಯವು ದಕ್ಷಿಣದಲ್ಲಿ 
ಚಂದ್ರವಳ್ಳಿಯಿಂದ ಉತ್ತರದಲ್ಲಿ ನರ್ಮದಾ ನದಿಯವರೆಗೆ ಹಬ್ಬಿತ್ತು . 
ನಾಸಿಕ್‌ನಿಂದ ನಾಗಾರ್ಜುನಕೊಂಡದವರೆಗೂ ಶಾತವಾಹನರ ಸಾಮ್ರಾಜ್ಯವೇ . 
ಕದಂಬರ ಕಾಲಕ್ಕೆ ಬನ್ನಿ . ಇತ್ತ ಗೋವೆ, ಬನವಾಸಿ , ತಾಳಗುಂದ ಉಚ್ಛಾಯ 
ಸ್ಥಿತಿಯಲ್ಲಿದ್ದವು. ಗಂಗರು ತಲಕಾಡಿನಿಂದ ಕೋಲಾರದವರೆಗೆ ರಾಜ್ಯಭಾರ 
ನಡೆಸಿದ್ದರು. ರಾಷ್ಟ್ರಕೂಟರು ತಲಕಾಡಿನಿಂದ ಅಜಂತಾ ದಾಟಿ ರಾಜ್ಯ 
ವಿಸ್ತರಿಸಿದ್ದರು. ಹಾಗೆಯೇ ಕಲ್ಯಾಣದ ಚಾಲುಕ್ಯರು ಸೋಮನಾಥಪುರದಿಂದ 
ದೇವಗಿರಿ ದಾಟಿ ಬೃಗುಕಚ್ ದವರೆಗೆ ಆಳಿದರು. ಕರ್ನಾಟಕದ ಇತಿಹಾಸದಲ್ಲಿ 
ಪೆಡಂಭೂತಗಳು ಅಳಿದವೇಕೆ? / 46 


0 


o°° 


47 / ಪೆಡಂಭೂತಗಳು ಅಳಿದವೇಕೆ? 


> 


೧೦ 
ಅ೦ 


ಸಾಗರದವಾತಾವರಣಕ್ಕೆಹೊಂದಿಕೊಂಡಇಕ್ಕಿಯೋಸಾರಸ್ 


ಸುವರ್ಣ ಕಾಲ ಕಂಡ ವಿಜಯನಗರ ಸಾಮ್ರಾಜ್ಯ ಈ ಎಲ್ಲೆಗಳನ್ನು ಮೀರಿ 
ಮಧುರೆಯಿಂದ ಅಹಮದ್ ನಗರದವರೆಗೆ ಸಾಮ್ರಾಜ್ಯ ವಿಸ್ತರಿಸಿತು. ಈ ಎಲ್ಲ 
ವಂಶಗಳ ಆಳ್ವಿಕೆಯಲ್ಲಿ ನೆಲ ಹಿಗ್ಗಿದೆ, ನೆಲ ಕುಗ್ಗಿದೆ, ಯುದ್ದಗಳಾಗಿವೆ. 
ಬಲಶಾಲಿ ಸೆಣಿಸಿದ್ದಾನೆ, ರಾಜ್ಯ ವಿಸ್ತರಿಸಿದ್ದಾನೆ. ಭೂಚರಿತ್ರೆಯಲ್ಲೂ ಇಂಥ 
ಸಂಗತಿಗಳು ಬೇರೆಯಲ್ಲ. ಒಮ್ಮೆ ನೆಲ ಕುಗ್ಗಿ ಸಾಗರದ ಆಕ್ರಮಣಕ್ಕೆ 
ಗುರಿಯಾದರೆ, ಮತ್ತೊಮ್ಮೆ ನೆಲಕ್ಕೆ ಗೆಲುವು. ಆಗ ಸಾಗರ ಹಿಂದಕ್ಕೆ ಸರಿದಿದೆ. 
ಭೂಖಂಡಗಳೇ ಒಡೆದು ಸಾಗರ ಬಿರಿದು ಖಂಡಗಳೇ ಸರಿದು ಬಹುದೂರ 
ಪಯಣ ಬೆಳೆಸಿವೆ. ಸಾಗರ ಉಕ್ಕಿ ಹರಿದು ಇರುವ ಜೀವಜಂತುಗಳನ್ನು ಕೊಂದು 
ಹೊಸ ಹೊಸ ಜೀವಿಗಳನ್ನು ಜಗತ್ತಿಗೆ ನೀಡಿದೆ. ಕಾಡೆಲ್ಲ ಕುಸಿದು ಭೂಗತವಾಗಿ 
ಕಲ್ಲಿದ್ದಲ ಸಂಪನ್ಮೂಲವಾಗಿದೆ. ಜೀವ್ಯವಶೇಷಗಳು ಇಂಧನ 
ಸಂಪನ್ಮೂಲಗಳನ್ನು ಕೊಟ್ಟಿವೆ. ಸಾಗರವಿದ್ದೆಡೆ ನಿರಂತರವಾಗಿ ಶಿಲೆಗಳು 
ಸಂಚಯಿಸಿ ಮುಂದೆ ಇವೇ ಮೇಲೆದ್ದು ಪರ್ವತಗಳಾಗಿವೆ. ಪ್ರತಿಬಾರಿಯೂ 
ಇಂತಹ ಬೃಹತ್ ಘಟನೆಗಳು ಭೂಮಿಯಲ್ಲಿ ಆಂದೋಲನ ಮಾಡಿವೆ. 
ಭೂಕಂಪನಗಳಾಗಿ ನೆಲ ನಡುಗಿದೆ, ಜ್ವಾಲಾಮುಖಿಗಳು ಲಾವಾರಸ ಕಾರಿವೆ. 
ಈ ಎಲ್ಲ ಭೂಮಿಯ ವಿಕೋಪಗಳ ನಡುವೆಯೂ ಜೀವಸಂಕುಲ ಸದ್ದಿಲ್ಲದೆ 
ವಿಕಾಸವಾಗಿ ಹೊಸ ಪ್ರಭೇದಗಳಿಗೆ ಅವಕಾಶ ಕೊಟ್ಟು ಸಂತಾನಾಭಿವೃದ್ದಿ 
ಮಾಡಿದೆ. ಜೀವಜಗತ್ತಿನ ವಿಕಾಸ ಭೂ ಇತಿಹಾಸದಲ್ಲಿ ಒಂದು ರೋಚಕ 
ಅಧ್ಯಾಯ . ನಿಸರ್ಗವನ್ನು ವೈಜ್ಞಾನಿಕವಾಗಿ ಅರಿಯಲು ಅತ್ಯಂತ ಕ್ರಾಂತಿಕಾರಿ 
ಸಿದ್ದಾಂತವನ್ನು ಚಾರ್ಲೆಸ್ ಡಾರ್ವಿನ್ ತನ್ನ ವಿಕಾಸವಾದದ ಮೂಲಕ 
ಸ್ಪಷ್ಟವಾಗಿ ಹೇಳಿದ್ದಾನೆ. ಜೀವಸೃಷ್ಟಿ ಯು ಅತ್ಯಂತ ಸೂಕ್ಷ್ಮ ಜೀವಿಯ 
ರೂಪದಲ್ಲಿ ಮೊದಲು ಕಾಣಿಸಿಕೊಂಡದ್ದು ನಮ್ಮ ಇಂದಿನ ಬದುಕಿಗೆ ಮೂಲ. 
ಮೊದಲು ಕಾಣಿಸಿಕೊಂಡ ಜೀವಿ ತುಂಬ ಸರಳವಾದದ್ದು . ಅದು ' ಏಕಕೋಶ 
ಜೀವಿ' ಬಹುಶಃ ಇಂತಹ ಏಕಕೋಶ ಜೀವಿ ಸಾಗರದಲ್ಲಿ ಕಾಣಿಸಿಕೊಂಡದ್ದು 
ಮೂರುಸಾವಿರ ದಶಲಕ್ಷ ವರ್ಷಗಳ ಹಿಂದೆ; ಎಂದರೆ ಭೂಮಿ ಹುಟ್ಟಿ 
ಒಂದೂವರೆ ಸಾವಿರ ದಶಲಕ್ಷ ವರ್ಷಗಳ ಅನಂತರ ಮೊದಲ 
ಜೀವದಾನವಾಗಿದೆ. ಬ್ಯಾಕ್ಟಿರಿಯ ರೂಪದಲ್ಲಿ ಮೂರು ಸಾವಿರ ದಶಲಕ್ಷ 
ವರ್ಷಗಳ ಹಿಂದಿನ ಏಕಕೋಶಜೀವಿಗಳ ಪಳೆಯುಳಿಕೆಗಳು ಸಿಕ್ಕಿವೆ. ಇವುಗಳಿಂದ 
ಮುಂದೆ ಬಹುಕೋಶ ಜೀವಿಗಳು ವಿಕಾಸವಾಗಿ ಅಭಿವೃದ್ಧಿಯಾಗಬೇಕಾದರೆ 
ಪೆಡಂಭೂತಗಳು ಅಳಿದವೇಕೆ? / 48 


ಇಇಇಇಲಣ' 


ಚಿತ್ರ 
5 


ಜಾಣ 


49 / ಪೆಡಂಭೂತಗಳು ಅಳಿದವೇಕೆ? 


ಸಾಕಷ್ಟು ಕಾಲವೇ ಕಳೆದುಹೋಗಿದೆ. ಬಹುಕೋಶ ಜೀವಿಗಳು ಧರೆಯಲ್ಲಿ 
ಕಾಣಿಸಿಕೊಂಡದ್ದು ಎಂಟು ನೂರು ದಶಲಕ್ಷ ವರ್ಷಗಳ ಹಿಂದೆ. ಭೂ 
ಚರಿತ್ರೆಯನ್ನು ಅಂಕ ದೃಶ್ಯಗಳಾಗಿ ಸಂಯೋಜಿಸಿದರೆ ತೆರೆಯ ಮೇಲೆ ಏಕಕೋಶ 
ಜೀವಿಗಳು ಮೊದಲ ಅ೦ಕದ ಕೊನೆಯಲ್ಲಿ ಪ್ರವೇಶಿಸುತ್ತವೆ. ಇದೊಂದು 
ಸುದೀರ್ಘ ನಾಟಕ, ತೆರೆಯ ಮೇಲೆ ಕಟ್ಟ ಕಡೆಯಲ್ಲಿ ಬರುವ ಮಾನವ 
ಭೂಮಿಯ 4600 ದಶಲಕ್ಷ ವರ್ಷಗಳ ಸುದೀರ್ಘ ಕಾಲವನ್ನು ಅಳೆದಿದ್ದಾನೆ. 
ಅದಕ್ಕಾಗಿ ಕಾಲಮಾಪಕ ಸೃಷ್ಟಿಸಿದ್ದಾನೆ. 

ತೆರೆಯ ಮೇಲೆ ಮೊದಲ ಅ೦ಕ ಪ್ರಾರಂಭವಾಗುವುದು ಕೇವಲ ಮಣ್ಣಿನ | 
ಮುದ್ದೆ ರೂಪದ ಖಾಲಿ ಭೂಮಿಯ ಹಿನ್ನೆಲೆಯಲ್ಲಿ , ಸುಮಾರು ಸಾವಿರದ 
ಐನೂರು ದಶಲಕ್ಷ ವರ್ಷಗಳವರೆಗೆ ನಾಟಕದ ಮೊದಲ ಅಂಕ ಬಣಬಣ 
ಎನ್ನುತ್ತದೆ, ಏಕೆಂದರೆ ಜೀವ ಮಿಡಿಯುವುದಿಲ್ಲ , ತೆರೆಯೂ ಬೀಳುವುದಿಲ್ಲ . 
ಅದೊಂದು ನಿಜಕ್ಕೂ ನೀರಸವಾದ ದೃಶ್ಯ . ಅನಂತರ ರಂಗದ ಮೇಲೆ ಸಣ್ಣ 
ಸಣ್ಣ ಅತಿ ಸೂಕ್ಷ್ಮ ಜೀವಿಗಳು ಮಿಡಿಯುತ್ತವೆ, ಪಾಚಿ ಬೆಳೆಯುತ್ತದೆ. 
ಶಿಲೀಂಧ್ರಗಳು ಹುಟ್ಟು ಇವೆ . ಸಾಗರದ ತುಂಬ ಜೀವ ಮುಲುಗುಟ್ಟುತ್ತದೆ. 
ಮೊದಲ ಅಂಕದ ಒಂದೇ ದೃಶ್ಯ ಸುದೀರ್ಘವಾಗಿ ಎಳೆದು ಸುಮಾರು ಎಂಟು 
ನೂರು ದಶಲಕ್ಷ ವರ್ಷಗಳವರೆಗೆ ಭೂಮಿಗೆ ಕಳೆಗಟ್ಟುವ ರಂಗುರಂಗಿನ 
ದೃಶ್ಯಗಳೇ ಇಲ್ಲ . ಮೊದಲ ಅಂಕಕ್ಕೆ ಪರದೆ ಬೀಳುತ್ತದೆ. ಎರಡನೆಯ ಅಂಕದ 
ಮೊದಲ ದೃಶ್ಯದಲ್ಲಿ ಅಕಶೇರುಕಗಳು ಸಾಗರದ ತುಂಬ ಸರಿದಾಡುತ್ತವೆ. 
ಎರಡನೆಯ ದೃಶ್ಯದಲ್ಲಿ ಕಶೇರುಕಗಳಿಗೆ ಜೀವ ಬರುತ್ತದೆ ಹಾಗೆಯೇ ಸಾಗರ , 
ನೆಲ ಎರಡಕ್ಕೂ ರಂಗೇರುತ್ತದೆ. ಮೂರನೆಯ ದೃಶ್ಯದಲ್ಲಿ ಸಾಗರದ ಯಾವ 
ಭಾಗ ನೋಡಿದರೂ ಮಗಳ ಓಡಾಟ, ಅದು ಮೀನಿನ ಸಾಮ್ರಾಜ್ಯ. 
ಈ ದೃಶ್ಯ ಮುಂದುವರೆದು ಮೀನುಗಳು ಚಕ್ರವರ್ತಿಗಳಾಗಿ ಮೆರೆಯುತ್ತವೆ. 
ಈಗ ದೃಶ್ಯ ಮತ್ತೆ ಬದಲಾಗುತ್ತದೆ, ಮೆಲ್ಲನೆ ನೇಪಥ್ಯದಿಂದ ಸರೀಸೃಪಗಳು 
ತೆರೆಗೆ ಬರುತ್ತವೆ, ಜೊತೆಗೆ ನೆಲ ಜಲದಲ್ಲಿ ವಾಸಿಸುವ ಉಭಯ ಜೀವಿಗಳು 
ಅತ್ತಿಂದಿತ್ತ ಸರಿದಾಡುತ್ತಿರುವ ದೃಶ್ಯ ಮೂಡುತ್ತದೆ. ಮತ್ತೊಂದು ದೃಶ್ಯದಲ್ಲಿ 
ಸರೀಸೃಪಗಳು ಕವಲೊಡೆದು ನೀರು, ನೆಲ ಗಾಳಿಗಳಿಗೆ ತಮ್ಮ ಸಾಮ್ರಾಜ್ಯಗಳನ್ನು 
ವಿಸ್ತರಿಸಿ ಮೆರೆಯುತ್ತವೆ. ಭೂಮಿಯ ಬಹುಭಾಗ ಚೌಗು, ಕಾಡು, ನೆಲದಡಿ 
ಸೇರಿ ಕಲ್ಲಿದ್ದಲನ್ನು ರೂಪಿಸುತ್ತವೆ. ಇದರೊಂದಿಗೆ ಇಡೀ ಅಂಕಕ್ಕೆ ಪರದೆ 
ಪೆಡಂಭೂತಗಳು ಅಳಿದವೇಕೆ? / 50 


ಬೀಳುತ್ತದೆ. ಭೂಚರಿತೆಯ ಅತ್ಯಂತ ದೈತ್ಯ ಪಾತ್ರಧಾರಿಗಳು ಬರುವ ಮುಂದಿನ 
ಅಂಕ ತುಂಬ ರೋಮಾಂಚನಕಾರಿ . ಧರೆಯನ್ನಾಳಿದ ಘಟಾನುಗಘಟಿಗಳ 
ಸುವರ್ಣಕಾಲವನ್ನು ಭೂಚರಿತೆಯಲ್ಲಿ ಮಧ್ಯ ಜೀವಕ . ಎಂದು 
ಗುರುತಿಸಿದ್ದಾರೆ . ಇಡೀ ಭೂಚರಿತ್ರೆಯಲ್ಲಿ ಈ ಅ೦ಕಕ್ಕೆ ಸಮನಾದ ಅ೦ಕ 
ಮತ್ತೊಂದಿಲ್ಲ . ನೂರೈವತ್ತು ದಶಲಕ್ಷ ವರ್ಷಗಳ ಸಾಮ್ರಾಜ್ಯದ ಆಡಳಿತದ 
ಕಾಲ ಇದು . ನೆಲ , ಜಲ , ಬಾನು ಇವುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ 
ಪೆಡಂಭೂತಗಳ ಚರಿತ್ರೆಯೇ ಮಧ್ಯ ಜೀವಕಲ್ಪದ ಅತ್ಯಂತ ರೋಮಾಂಚನಕಾರಿ 
ಅಧ್ಯಾಯ . ಇಲ್ಲಿ ಬರುವ ಪಾತ್ರಧಾರಿಗಳು ಬಹುತೇಕ ರೈತರು. ಆನೆಗಿಂತಲೂ 
ಭಾರ, ಜಿರಾಫೆಗಿಂತಲೂ ಎತ್ತರ, ಪುಟ ಮಿದುಳಿನ ಈ ದತ್ತ ಜೀವಿಗಳಿಗೆ 
ಹೋರಾಟವೊಂದೇ ತಿಳಿದಿದ್ದ ಸಂಗತಿ . ಅವು ಹದಿನೈದುಕೋಟಿ ವರ್ಷಗಳ 
ಕಾಲ ರಾಜ್ಯವಾಳಿ ಅಳಿದುಹೋದ ಕತೆಯೇ ಪೆಡಂಭೂತಗಳ ಕತೆ. 

ಡೈನೋಸಾರ್ ಎಂದರೆ ಭಯಂಕರ ಹಲ್ಲಿಗಳು ಎಂಬ ಅರ್ಥವಿದೆ. 
ಇವುಗಳನ್ನು ಪೆಡಂಭೂತ, ಗೌಳಿ, ಮಹಾ ಸರೀಸೃಪ ಎಂಬ ಹೆಸರಿನಿಂದಲೂ 
ಕರೆಯುತ್ತಾರೆ. ಡೈನೋಸಾರ್‌ಗಳು ಭೂಮಿಯ ಮೇಲೆ ಕಾಣಿಸಿಕೊಂಡದ್ದು 
225 ದಶಲಕ್ಷ ವರ್ಷಗಳ ಹಿಂದೆ. ಆ ಹೊತ್ತಿಗೆ ಭೂಮಿಯ ಮೇಲೆ ಸಾಗರದಲ್ಲಿ 
ಜೀವಿಗಳ ಹಲವು ವಂಶಗಳು ಬೆಳೆದು ಕೆಲವು ಹೊಸ ವಂಶಕ್ಕೆ ಅನುವು 
ಮಾಡಿಕೊಟ್ಟಿದ್ದವು. ಚೇಳಿನ ಮೂಲ ವಂಶಜರು, ಹವಳದ ಕೆಲವು ಜಾತಿ 
ಸಂಪೂರ್ಣವಾಗಿ ನಶಿಸಿ ಹೋಗಿದ್ದವು. ಮೀನುಗಳ ಸುವರ್ಣಕಾಲವೂ ಬಂದು 
ಹೋಗಿದ್ದಿತು. ಅವುಗಳಲ್ಲೂ ಕೆಲವು ವಂಶಗಳು ನಷ್ಟವಾಗಿದ್ದವು, 
ಭೂಮಿಯೊಳಗೆ ಹೂತುಕಾಡು ಕಲ್ಲಿದ್ದಲಿನ ಸಂಪನ್ಮೂಲವನ್ನು ರೂಪಿಸಿದ್ದವು. 
ಕಪ್ಪೆಯ ಪೂರ್ವಜರಾದ ದ್ವಿಚರಿಗಳು ತಲೆಯೆತ್ತಿದ್ದವು. ಸರೀಸೃಪಗಳು ಮೆಲ್ಲನೆ 
ತಲೆ ಹಾಕಿದವು. ಸಸ್ತನಿಗಳನ್ನು ಹೋಲುವ ಸರೀಸೃಪಗಳು ವಿಕಾಸ ತೋರಲು 
ಪ್ರಾರಂಭಿಸಿದವು. ಅನೇಕ ಕಶೇರುಕ ವಂಶ ನಾಶವಾಗುವ ಸ್ಥಿತಿ ತಲುಪಿತು. 
ಪೆಡಂಭೂತಗಳ ಮೂಲ ವಂಶ ಅತಿ ಚಿಕ್ಕ ಪ್ರಾಣಿಯಾಗೇ ಮೊದಲು 
ಕಾಣಿಸಿಕೊಂಡುದು. ಅದನ್ನು ಈಗ ತೀಕೋಡಾನ್ ಎಂದು ಗುರುತಿಸಿದ್ದಾರೆ. 
ಮೊದಮೊದಲು ಕೋಳಿಯ ಗಾತ್ರ ದಲ್ಲಿದ್ದ ಇದು ನಾಯಿಯಂತೆ ರೂಪ 
ಪಡೆಯಿತು. ವಾಮನನಾಗಿ ಹುಟ್ಟಿ ತ್ರಿಷಿಕ. ಮನಾಗಿ ಬೆಳೆಯಿತು. 
ಪೆಡಂಭೂತಗಳೆಂದರೆ ಕಲ್ಪನೆಗೆ ನಿಲುಕದ ಪ್ರಾಣಿಯೆಂದು 


51 / ಪೆಡಂಭೂತೆಗಳು ಅಳಿದವೇಕೆ? 


ಭಾವಿಸಬೇಕಾದುದಿಲ್ಲ . ಅವು ಬೇರಾವುವೂ ಅಲ್ಲ , ಸರೀಸೃಪ ವರ್ಗದ 
ಕಶೇರುಕಗಳು . ಮುಂದೆ ಇವು ದೈತ್ಯರ ದೈತ್ಯ ಪ್ರಾಣಿಗಳಾಗಿ ಬೆಳೆದವು. ಈಗ 
ಭೂಮಿಯ ಮೇಲೆಜೀವಿಸಿರುವ ದೈತ್ಯ ಪ್ರಾಣಿಗಳಾದ ಆನೆಗಳು ಆ ಕಾಲದಲ್ಲಿ 
ಜೀವಿಸಿದ್ದಿದ್ದರೆ ಅವುಗಳ ಮುಂದೆ ಇವು ಆಟದ ಬೊಂಬೆಗಳಂತೆ 
ಕಾಣಿಸುತ್ತಿದ್ದವು. ಇವು ಹಲ್ಲಿಯ ಪೂರ್ವಜರೆಂದರೆ ಸೋಜಿಗವೇ . 
ಸರೀಸೃಪಗಳೆಂದೊಡನೆ ಮೊದಲು ಕಣ್ಣಿಗೆ ಕಟ್ಟುವುದು ಅವುಗಳ ತೆವಳಿ ಸಾಗುವ 
ಸ್ವಭಾವ, ಶ್ವಾಸಕೋಶಗಳ ಮೂಲಕವೇ ಅವು ಉಸಿರಾಡಬೇಕು. 
ಸರೀಸೃಪಗಳಲ್ಲಿ ಹಲವು ಮೂಳೆಗಳುಳ್ಳ ಕೆಳದವಡೆ, ತೇವಾಂಶ ದೇಹದಿಂದ 
ಹಾಳಾಗದಂತೆ ಮೈಮೇಲೆ ಹುರುಪೆಗಳು , ಕೂದಲಿಲ್ಲದ ಬೋಳುಬೋಳಾದ 
ಚರ್ಮ , ದೇಹದ ತಾಪ ನಿಯಂತ್ರಿಸುವ ಅಪರೂಪದ ಗುಣ ಕಂಡುಬರುತ್ತವೆ. 
ದ್ವಿಚರಿಗಳಂತೆ ನೀರಿನಲ್ಲಿ ಮೊಟ್ಟೆಯಿಡದ ಇವು ನೆಲದ ಮೇಲೆ 
ಮೊಟ್ಟೆ ಯಿಡುತ್ತವೆ. 
- ಕೋಳಿಯ ಗಾತ್ರದಲ್ಲಿ ಮೊದಲು ಕಾಣಿಸಿಕೊಂಡ ಪೆಡಂಭೂತಗಳು ಮುಂದೆ 
ಆನೆಯ ಗಾತ್ರಕ್ಕೆ ಬೆಳೆದು ಅವುಗಳ ಮರಿಗಳೇ ವಿಕಾಸದ ಮತ್ತೊಂದು 
ಹಂತದಲ್ಲಿ ಆನೆಯಷ್ಟು ದಡೂತಿಯಾಗಿದ್ದವು. ಅವುಗಳ ರೂಪದಲ್ಲೂ ಅದೆಷ್ಟು 
ಬದಲಾವಣೆಯಾಯಿತೆಂದರೆ ಆನೆಯ ಹತ್ತರಷ್ಟು ಭಾರದ ದೇಹಕ್ಕೆ 
ಹಾವಿನಂತಹ ನೀಳ ಕತ್ತು ಮೂಡಿತು. ಇವುಗಳಲ್ಲಿ ಕೆಲವು ನಲವತ್ತು 
ಪ್ರಾಣಿಗಳನ್ನು ನಿಲ್ಲಿಸಿದರೆ ಅವುಗಳಿಗೆ ಒಂದು ಕಿ. ಮೀ . ದೂರ ಜಾಗ 
ಬೇಕಾಗುತ್ತಿತ್ತು . ಕೆಲವುಗಳ ಕತ್ತು ಮೂರು ಮಹಡಿಯ ಎತ್ತರದಲ್ಲಿ ತ್ತು . 
ಈಗಿನ ಜಿರಾಫೆಗಳು ಅವುಗಳ ಮುಂದೆ ಕುಬ್ಬ , ಆನೆಯ ಮೂವತ್ತರಷ್ಟು 
ಭಾರದ ಬ್ರಾಕಿಯೋಸಾರಸ್ ಎಂಬ ಪೆಡಂಭೂತ ನೆಲದಲ್ಲಿ ಅಡ್ಡಾಡಿ ಮೆಲ್ಲಗೆ 
ನೀರಿನಲ್ಲಿ ಇಳಿದರೆ ಇಡೀ ಕೊಳದ ನೀರಿನ ಮಟ್ಟ ವೇ ಮೇಲೇರುತ್ತಿದ್ದುದು 
ಅವಾಸ್ತವವಾಗಿರಲಾರದು. ತನ್ನ ಬಾಲದ ತುದಿಯನ್ನು ವೀಕ್ಷಿಸಲು ಈ 
ಪೆಡಂಭೂತ ಇಪ್ಪತೈದು ಮೀ , ಹಿಂದಕ್ಕೆ ಕಣ್ಣಾಡಿಸಬೇಕಾಗಿತ್ತು . 

ಎರಡು ಕಾಲ ಮೇಲೆ ನಡೆದು ಭಯಂಕರವಾಗಿ ಗರ್ಜಿಸಿ, ತನ್ನ ವಂಶಜರನ್ನೇ 
ಹೆದರಿಸಿ, ಬೆದರಿಸಿ, ಕತ್ತಿಗೆ ಬಾಯಿ ಹಾಕುತ್ತಿದ್ದ ಟೈರನೋಸಾರಸ್ 
ಎದುರಾಯಿತೆಂದರೆ ಹಣೆಯ ಮೇಲೆ ಗುರಾಣಿ, ಕತ್ತಿ ಜಳಪಿಸಿ ಟೈಸಿರಾಟಾಪ್ 
ಎಂಬ ಫೇಂಡಾಮೃಗದಂತಹ ಪೆಡಂಭೂತ ಯುದ್ಧಕ್ಕೆ ಸಿದ್ದವಾಗುತ್ತಿತ್ತು . 
ಪೆಡಂಭೂತಗಳು ಅಳಿದವೇಕೆ? / 52 


ಚೌಗಿನ ಸುತ್ತಮುತ್ತ ಸಸ್ಯಾಹಾರವನ್ನು ತಿಂದು ದೇಹವನ್ನು ದಡೂತಿ 
ಮಾಡಿಕೊಂಡು ಮೈಮೇಲೆ ಫಲಕಗಳನ್ನು ಹೊತ್ತು ದಡ್ಡ ಪೆಡಂಭೂತ ತಲೆ 
ತಗ್ಗಿಸಿ ಎದುರಾಳಿ ಬಂದೊಡನೆ ತನ್ನ ಬಾಲದ ಪುಚ್ಛವಾಡಿಸಿ ಮೆಲ್ಲನೆ 
ಸರಿಯುತ್ತಿತ್ತು. ಹಲವು ಪೆಡಂಭೂತಗಳಿಗೆ ದೇಹಕ್ಕೆ ತಕ್ಕ ಮಿದುಳಿಲ್ಲದೆ ಅವು 
ಬದುಕುವ ಕಲೆಯನ್ನು ರೂಢಿಸಿಕೊಳ್ಳಲೇ ಇಲ್ಲ . ಪೆಡಂಭೂತದ ಒಂದು ವಂಶದ 
ದವಡೆಯಲ್ಲಿ ಎರಡು ಸಾವಿರ ಹಲ್ಲುಗಳ ಗರಗಸದ ಸಾಲು ಸಾಲೇ ಇತ್ತು . 
ಅದರ ಬಾಯಿ ಒಂದು ರುಬ್ಬುವ ಯಂತ್ರ ! ಕೆಲವು ಕಾಂಗರೂವಿನಂತೆ ಶರೀರ 
ರಚನೆ ತೋರಿದರೆ ಮೂತಿ ಮಾತ್ರ ಬಾತುಕೋಳಿಯಂತೆ. ಮತ್ತೆ ಕೆಲವಕ್ಕೆ 
ಉಡದಂತೆ ದೇಹ. ಆದರೆ ಮೈಮೇಲೆ ಹಡಗಿನ ಪಟದಂತೆ ಫಲಕಗಳ ಸಾಲು, 
ಹಾವಿನಂತಹ ಮೂತಿ, ಆಮೆಯಂತಹ ದೇಹ, ಒಂಟೆಯ ಕತ್ತು , ಗುಡಾಣದ 
ದೇಹ. ಇನ್ನೂ ಕೆಲವಕ್ಕೆ ಹಂದಿಯಂತಹ ಮೈ , ಫೇಂಡಾಮೃಗದಂತೆ ಮೂತಿಯ 
ಮೇಲೆಕೊಡು. ಹಲವು ದೈತ್ಯರು ಸಸ್ಯಾಹಾರಿಗಳಾದರೆ ಅವುಗಳಲ್ಲೇ ಕೂರ 
ಮಾಂಸಾಹಾರಿಗಳೂ ಇದ್ದವು. ಭೂಮಿಯ ಮೇಲೆ ತಮ್ಮ ದಡೂತಿ ದೇಹ 
ಹೊತ್ತು ನಡೆದರೆ ಭೂಮಿಯೇ ಕಂಪಿಸುತ್ತಿತ್ತು . ನೆಲದ ಮೇಲೆ ದೊರೆಗಳಾಗಿ 
ಮೆರೆದ ಪೆಡಂಭೂತಗಳಲ್ಲಿ ವಿಕಾಸದ ಬೇರೆಯ ಪಥ ಹಿಡಿದು ಬಾನಿಗೂ 
ಲಗ್ಗೆ ಹಾಕಿದ ಕೆಲವು ಜೀವಿಗಳು ಇತಿಹಾಸ ಸೃಷ್ಟಿಸಿದವು. ವಿಶಾಲ ಗಗನದಲ್ಲಿ 
ತಮ್ಮ ವಿಶಾಲ ರೆಕ್ಕೆ ಚಾಚುತ್ತ ಇವು ಹಾರಿದರೆ ನೆಲದ ಮೇಲಿನ ಬಂಧುಗಳು 
ಪ್ರಾಣ ರಕ್ಷಣೆಗಾಗಿ ಓಡುತ್ತಿದ್ದವು. ಹಲವು ಪೆಡಂಭೂತಗಳು ಶಿಶು 
ಸಂರಕ್ಷಣೆಯಲ್ಲೂ ತುಂಬ ಪಳಗಿದ್ದವು. ಅವುಗಳನ್ನು ಪ್ರಾಚೀನ ಜೀವ 
ಶಾಸ್ತ್ರಜ್ಞರು ಅತ್ಯಂತ ಸಂಘಟಿತ ಜೀವಿಗಳೆಂದು ಕರೆದಿದ್ದಾರೆ. 


ಭೂ ವೈಜ್ಞಾನಿಕ ಕಾಲ ಹಾಗೂ ಜೀವ ವಿಕಾಸ 


ಯುಗ ಕಾಲ ( ಲಕ್ಷ 

ಜೀವವಿಕಾಸ 
ವರ್ಷಗಳ ಹಿಂದೆ) 
ಕ್ವಾಟರ್‌ನರಿ ಆಧುನಿಕ 

ಆಧುನಿಕ ಮಾನವ ಮತ್ತು ಇತರ 
ನವಜೀವಕಲ್ಪ ಪ್ಲೇಸ್ಟೋಸೀನ್ 1 ದೊಡ್ಡ ಸಸ್ತನಿಗಳ ತೀವ್ರ ವಿಕಾಸ 

ಪ್ತಿಯೋಸೀನ್ 11 ಆದಿ ಮಾನವನ ಹುಟ್ಟು 


53 / ಪೆಡಂಭೂತಗಳು ಅಳಿದವೇಕೆ? 


ಟರ್ಷಿಯು ಮಯೋಸೀನ್ 25 ಮೇವುಪ್ರಮುಖವಾದ 

ಸಸ್ತನಿಗಳ ಉಗಮ - ವಿಕಾಸ 
ಅಲಿಗೋಸೀನ್ 40 ಆಧುನಿಕ ಸಸ್ತನಿಗಳ ಕಾಲ 
ಇಯೋಸೀನೆ 60 ಕುದುರೆ, ತಿಮಿಂಗಿಲಗಳ ಉಗಮ 

ಪೋಲಿಯೋಸೀನ್ 65 ಸಸ್ತನಿಗಳ ವೈವಿಧ್ಯ 
ಕ್ರಿಟೇಷಿಯಸ್ 

130 ಪೆಡಂಭೂತಗಳ ನಿರ್ಗಮನ 

ಹೂಬಿಡುವ ಸಸ್ಯಗಳ ಪ್ರಾರಂಭ 
ಮಧ್ಯಜೀವಕಲ್ಪ ಜುರಾಸಿಕ್ 

180 ಪಕ್ಷಿಯ ಉದಯ 

ಪೆಡಂಭೂತಗಳ ಸುವರ್ಣಕಾಲ 
ಟೆ ಯಾಸಿಕ್ 

225 ಪೆಡಂಭೂತಗಳ ಉಗಮ 

ಸಸ್ಯಗಳ ಪ್ರಾರಂಭ 
ಪರ್ಮಿಯನ್ 275 ಸರಿಸೃಪಗಳ ವೈವಿಧ್ಯ 

ಕಾರ್ಬಾನಿಫೆರಸ್ _ 350 ಸರೀಸೃಪ, ದ್ವಿಚರಿಗಳ ಉಗಮ 
ಪ್ರಾಗ್ವದ ಕಲ್ಪ ಡಿವೋನಿಯನ್ 405 ಪ್ರಮುಖ ಮತ್ತೆ 

ಗುಂಪಿನ ಯುಗ 
ಸೈಲೂರಿಯನ್ 430 ಮ ಯುಗ 
ಆರ್ಡೋ ವೀಸಿಯನ್ 485 ಕಶೇರುಕಗಳ ಉಗಮ 
ಕೇಂಬ್ರಿಯನ್ 600 ಸಾಗರದಲ್ಲಿ ಅಕಶೇರುಕಗಳ 

ಪ್ರಾರಂಭ 
ವಿಕೇಂಬ್ರಿಯನ್ 2500 ಜೀವ ವಿಕಾಸದ ಶೈರವ ಕಾಲ 
ಪ್ರೋಟಿರೋ 

ಪಾಚಿ ಮುಂತಾದ ಕೆಳ 
ಜೋಯಿಕ್ ಕಲ್ಪ 

ವರ್ಗದ ಸಸ್ಯಗಳ ಆಧಿಪತ್ಯ 
ಆರ್ಕಯನ್ 3500 ಕೆಳವರ್ಗದ ಜೀವಿಗಳು , ಏಕ 

ಕೋಶ 

ಜೀವಿಗಳ ಪ್ರಾಧಾನ್ಯ 
ಭೂಮಿಯ ಹುಟ್ಟು 4600 ದಶಲಕ್ಷ ವರ್ಷಗಳ ಹಿಂದೆ 

(460 ಕೋಟಿ ವರ್ಷ), 


ಪೆಡಂಭೂತಗಳು ಅಳಿವೇಕೆ? / 54 


ಕೆಲವು ಪ್ರಮುಖ ಪೆಡಂಭೂತಗಳ ವಿವರಣೆ 
ಮಧ್ಯ ಜೀವ ಕಲ್ಪದ ಟೈಯಾಸಿಕ್ ಯುಗದಲ್ಲಿ ಜೀವಿಸಿದ್ದ ಪ್ರಮುಖ ಪೆಡಂಭೂತಗಳು 

( 225 ರಿಂದ 180 ದಶಲಕ್ಷ ವರ್ಷಗಳ ಹಿಂದೆ). 


) 


ಉದ್ದ/ ಎತ್ತರ ( ಸಾಧಾರಣ) 


ಆಹಾರ 


ಹೆಸರು 


ಆಂಕಸಾರಸ್‌, ಚತುಷ್ಪಾದಿ 2 ಮೀ . ಉದ್ದ 

ಸರ್ವಭಕ್ಷಕ 
ಹೆಟರೊಡಾಂಟೋಸಾರಸ್ , 1 ಮೀ . ಉದ್ದ 

ಸಸ್ಯಾಹಾರಿ 
ಚತುಷ್ಪಾದಿ 
ಸಾಲ್ಗೊಪಾಸ್, ದ್ವಿಪಾದಿ 1 ಮೀ . ಉದ್ದ 

ಮಾಂಸಾಹಾರಿ 
ತೀಕೊಡಾಂಟೋಸಾರಸ್ , 1.8 ರಿಂದ 3.0 ಮೀ . ಉದ್ದ ಸರ್ವಭಕ್ಷಕ 
ಚತುಷ್ಪಾದಿ 
ಪ್ಲೇಟೆಯೋಸಾರಸ್‌ , ಚತುಷ್ಪಾದಿ 5 .8 ಮೀ .ಉದ್ದ 

ಸಸ್ಯಾಹಾರಿ 
ಮೆಲನೊರೋಸಾರಸ್‌ , ಚತುಷ್ಪಾದಿ 12 ಮೀ . ಉದ್ದ ಸಸ್ಯಾಹಾರಿ 
ಲಫಂಗೊಸಾರಸ್ , ದ್ವಿಪಾದ 6 ಮೀ . ಎತ್ತರ 

ಸರ್ವಭಕ್ಷಕ 
ಸಿಲೋ ಫಿಸಿಸ್, ದ್ವಿಪಾದಿ 2 ರಿಂದ 3.0 ಮೀ . ಎತ್ತರ ಮಾಂಸಾಹಾರಿ 
ಫ್ಯಾಬೊಸಾರಸ್ , ದ್ವಿಪಾದಿ 1 ಮೀ . ಎತ್ತರ 

ಸಸ್ಯಾಹಾರಿ 
ಸಿಂಟಾರಸ್ , ಚತುಷ್ಪಾದಿ 3.0 ಮೀ . ಉದ್ದ 

ಮಾಂಸಾಹಾರಿ 
ಮಸ್ತಾ ಸೊಂಡಿಲಸ್ , ಚತುಷ್ಪಾದಿ 4.0 ಮೀ . ಉದ್ದ ಸರ್ವಭಕ್ಷಕ 
ವೀಸಿಯೋಸಾರಸ್ , ಈಜುವ ಪ್ರಾಣಿ16 ಮೀ . ಉದ್ದ 

ಮಾಂಸಾಹಾರಿ 
ಡೈಮೆಟೊಡಾನ್, ಚತುಷಾದಿ } . ಉದ 

ಮಾಂಸಾಹಾರಿ 
ಹೆರಾಸಾರಸ್ ದ್ವಿಪಾದಿ 

ರ 

ಮಾಂಸಾಹಾರಿ 


ಜುರಾಸಿಕ್ ಯುಗದಲ್ಲಿ ಜೀವಿಸಿದ್ದ ಪ್ರಮುಖ ಪೆಡಂಭೂತಗಳು 

( 180 ರಿಂದ 130 ದಶಲಕ್ಷ ವರ್ಷಗಳ ಹಿಂದೆ) 
ಸೆಲಿಡೊಸಾರಸ್‌ , ಚತುಷ್ಪಾದಿ 4 ಮೀ . ಉದ್ದ ಸಸ್ಯಾಹಾರಿ 
ಲೆಕ್ಕವಿಸಾರಸ್‌ , ಚತುಷ್ಪಾದಿ 5 ಮೀ . ಉದ್ದ ಸಸ್ಯಾಹಾರಿ 
ಕೆಂಟೋಸಾರಸ್‌ , ಚತುಷ್ಪಾದಿ 5 ಮೀ . ಉದ್ದ ಸಸ್ಯಾಹಾರಿ 

55 / ಪೆಡಂಭೂತಗಳು ಆಳಿದ ವೇಕೆ? 


ಕಾಂಪ್ಲೊ ಸಾರಸ್, ದ್ವಿಪಾದಿ 1 ಮೀ . ಎತ್ತರ 

ಸಸ್ಯಾಹಾರಿ 
ಸಿರಟೊಸಾರಸ್‌ , ಚತುಷ್ಪಾದಿ . 6 ಮೀ . ಉದ್ದ ಮಾಂಸಾಹಾರಿ 
ಎಲಾಫೊಸಾರಸ್, ದ್ವಿಪಾದಿ 3.0 ಮೀ . ಎತ್ತರ ಸಸ್ಯಾಹಾರಿ 
ಎಡ್ಕಂಟೋಸಾರಸ್‌, ಚತುಷ್ಪಾದಿ 13 ಮೀ . ಉದ್ದ ಸಸ್ಯಾಹಾರಿ 
ಆಗ್ನಿತೋಲೆಸ್ಟಸ್, ದ್ವಿಪಾದಿ 1.2 ಮೀ . ಎತ್ತರ ಮಾಂಸಾಹಾರಿ 
ಡಿಪ್ಲೊಡೋರಸ್ , ಚತುಷ್ಪಾದಿ 27 ಮೀ .ಉದ್ದ ಸಸ್ಯಾಹಾರಿ 
( ಅತ್ಯಂತ ಉದ್ದದ ಪೆಡಂಭೂತ) (ತಲೆಯಿಂದ ಬಾಲದ ತುದಿವರೆಗೆ) 
ಸಿಟಿಯೋಸಾರಸ್‌ , ಚತುಷ್ಪಾದಿ 18 ಮೀ . ಉದ್ದ ಸಸ್ಯಾಹಾರಿ 
ದಾಸ್ ಫಿಟೋಸಾರಸ್‌, ಚತುಷ್ಪಾದಿ 9 ಮೀ . ಉದ್ದ ಮಾಂಸಾಹಾರಿ 
ಅಪಟೋಸಾರಸ್‌ , ಚತುಷ್ಪಾದಿ 20 ಮೀ . ಉದ್ದ ಸಸ್ಯಾಹಾರಿ 
ಮೆಗಲೋಸಾರಸ್, ದ್ವಿಪಾದಿ 9 ಮೀ . ಎತ್ತರ ಮಾಂಸಾಹಾರಿ 
ಕಾಮರಾಸಾರಸ್ , ಚತುಷ್ಪಾದಿ 18 ರಿಂದ 20 ಮೀ .ಉದ್ದ ಸಸ್ಯಾಹಾರಿ 
ಬಾರೊಸಾರಸ್‌ , ಚತುಷ್ಪಾದಿ 27 ಮೀ . ಉದ್ದ 

ಸಸ್ಯಾಹಾರಿ 
ಗೋಸಾರಸ್‌ , ಚತುಷ್ಪಾದಿ 9 ಮೀ . ಉದ್ದ ಸಸ್ಯಾಹಾರಿ 
( ಅತಿ ಪದ್ದ ಪೆಡಂಭೂತ) 
ಡೈಯೊಸಾರಸ್, ದ್ವಿಪಾದಿ 4 ಮೀ . ಎತ್ತರ ಸರ್ವಭಕ್ಷಕ 
ಡಿಕ್ರಯೊಸಾರಸ್‌, ಚತುಷ್ಪಾದಿ _ 13 ಮೀ . ಉದ್ದ ಸಸ್ಯಾಹಾರಿ 
ಆಂಕೈಲೋಸಾರಸ್‌ , ಚತುಷ್ಪಾದಿ 11 ಮೀ . ಉದ್ದ ಸಸ್ಯಾಹಾರಿ 
ಬ್ರಾಕಿಯೋಸಾರಸ್‌ , ಚತುಷ್ಪಾದಿ 22 ಮೀ . ಉದ್ದ ಸಸ್ಯಾಹಾರಿ 
ಅಲ್ಲೊಸಾರಸ್, ದ್ವಿಪಾದಿ 11 ಮೀ . ಎತ್ತರ ಮಾಂಸಾಹಾರಿ 
ಬ್ರಾಂಟೊಸಾರಸ್‌ , ಚತುಷ್ಪಾದಿ 20 ಮೀ . ಉದ್ದ ಸಸ್ಯಾಹಾರಿ 
- ಕ್ರಿಟೇಷಿಯಸ್ ಯುಗದಲ್ಲಿ ಜೀವಿಸಿದ್ದ ಪ್ರಮುಖ ಪೆಡಂಭೂತಗಳು 

( 130 ರಿಂದ 65 ದಶಲಕ್ಷ ವರ್ಷಗಳ ಹಿಂದೆ) . 
ಇಗ್ವನೊಡಾನ್, ದ್ವಿಪಾದಿ 12 ಮೀ . ಎತ್ತರ ಮಾಂಸಾಹಾರಿ 
ಟೈಸಿರಾಟಾಪ್ , ಚತುಷ್ಪಾದಿ 11 ಮೀ . ಉದ್ದ 

ಸಸ್ಯಾಹಾರಿ 
ಟೈರನೊಸಾರಸ್ , ದ್ವಿಪಾದಿ | 12 ಮೀ . ಉದ್ದ ಮಾಂಸಾಹಾರಿ 
( ಅತಿಕ್ರೂರ ಪೆಡಂಭೂತ) 
ಪೆಡಂಭೂತಗಳು ಅಳಿದವೇಕೆ? / 56 


ಸೈಕೋಸಾರಸ್‌ , ಚತುಷ್ಪಾದಿ . 6 ಮೀ .ಉದ್ದ 
ಸ್ಪನೋನೈಕೊಸಾರಸ್‌ , ಚತುಷ್ಪಾದಿ 2 ಮೀ . ಎತ್ತರ 

ಲೋಸಿರಾಪ್ಪರ್, ದ್ವಿಪಾದಿ 3 ಮೀ . ಎತ್ತರ 
ನೊಡೊಸಾರಸ್‌ , ಚತುಷ್ಪಾದಿ 5 ಮೀ . ಎತ್ತರ 
ಪ್ಲಿ ಟಾಕೊಸಾರಸ್, ದ್ವಿಪಾದಿ 3 ಮೀ . ಎತ್ತರ 
ಗ್ಯಾಲಿಮಿಮಸ್‌, ದ್ವಿಪಾದಿ 4 ಮೀ . ಎತ್ತರ 
ಹಿಪ್ಪಿಲೋಪೊಡಾನ್ , ದ್ವಿಪಾದಿ 2.5 ಮೀ . ಎತ್ತರ 
ಸ್ಟೈನೊಸಾರಸ್, ದ್ವಿಪಾದಿ 12 ಮೀ . ಎತ್ತರ 
ಆಗ್ನಿಕೊಮೈಮಸ್ , ದ್ವಿಪಾದಿ 4 ಮೀ . ಎತ್ತರ 
ಆಲ್ಬರ್ಟೊಸಾರಸ್‌, ಚತುಷ್ಪಾದಿ 8 ಮೀ . ಉದ್ದ 
ಅನಟೊಸಾರಸ್ , ದ್ವಿಪಾದಿ 13 ಮೀ . ಎತ್ತರ 
ಕಾರಿತೆಸಾರಸ್‌ , ಚತುಷ್ಪಾದಿ 10 ಮೀ . ಉದ್ದ 
ಮಾನೊಕ್ರೋನಿಯಸ್, ಚತುಷ್ಪಾದಿ . 6 ಮೀ . ಉದ್ದ 
ಪ್ಯಾರಾಸಾರೋಲೋಪಸ್ , ಚತುಷ್ಪಾದಿ 10 ಮೀ . ಉದ್ದ 
ಹಾಡೊಸಾರಸ್ , ದ್ವಿಪಾದಿ 10 ಮೀ . ಎತ್ತರ 
ಹೈಲೆಯೊಸಾರಸ್‌, ಚತುಷ್ಪಾದಿ 6 ಮೀ . ಉದ್ದ 
ಆಪಿಸ್ತೂಸೆಕಕೌದಿಯ, ಚತುಷ್ಪಾದಿ 12 ಮೀ . ಉದ್ದ 
ಅಕಾಂತೋಪೊಲಿಸ್‌ , ಚತುಷ್ಪಾದಿ 5 ಮೀ . ಉದ್ದ 
ಔರನೊಸಾರಸ್, ದ್ವಿಪಾದಿ 1 ಮೀ . ಎತ್ತರ 
ಸಿಲ್ವಿಸಾರಸ್‌ , ಚತುಷ್ಪಾದಿ 4 ಮೀ . ಉದ್ದ 
ಸ್ಟುತಿಯೊಮೈಮಸ್, ದ್ವಿಪಾದಿ 4 ಮೀ . ಎತ್ತರ 
ಟ್ರಾಕೊಡಾನ್ , ದ್ವಿಪಾದಿ 

6 ಮೀ . ಎತ್ತರ 


ಸಸ್ಯಾಹಾರಿ 
ಮಾಂಸಾಹಾರಿ 
ಮಾಂಸಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಮಾಂಸಾಹಾರಿ 
ಸಸ್ಯಾಹಾರಿ 
ಮಾಂಸಾಹಾರಿ 
ಸರ್ವಭಕ್ಷಕ 
ಮಾಂಸಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 
ಸಸ್ಯಾಹಾರಿ 


ಸಸ್ಯಾಹಾರಿ 


57 / ಪೆಡಂಭೂತಗಳು ಅಳಿದವೇಕೆ? 


ವಿವಿಧ ವೇಷ - ಹಲವು ಪಾತ್ರ 


ಅತ್ಯಂತ ಪುರಾತನ ಪೆಡಂಭೂತ : ಇಪ್ಪತ್ತೂರುಕೋಟಿ ವರ್ಷಗಳ ಹಿಂದೆ 
ಭೂಮಿಯನ್ನು ಆಳಿದ ಪೆಡಂಭೂತಗಳ ಪೈಕಿ ಅತ್ಯಂತ ಪುರಾತನ ಹೆಡಂಭೂತದ 
ಹೆಸರು ಹೆರೆರಾಸಾರಸ್ , ಇದು ಬಲವಾದ ಹಿಂಗಾಲಿನ ಮೇಲೆ ತನ್ನ ಶರೀರವನ್ನು 
ಹೊತ್ತಿತ್ತು . ನಂತರ ಎರಡರಿಂದ ಎರಡೂವರೆ ಮೀಟರ್ ಎತ್ತರದ ಈ ದೈತ್ಯ 
ಬಹು ಭಯಂಕರ ಮಾಂಸಾಹಾರಿ. ಆದರೆ ಅದರ ತೂಕ ನೂರು ಕಿ. ಗ್ರಾಂ . 
ಮಾತ್ರ . ಅದಕ್ಕೆ ಗರಗಸದಂತಹ ಹಲ್ಲು , ಉದ್ದನೆಯ ಬಾಲ , ಅದನ್ನಾಡಿಸಲು 
ಕೀಲು ಇತ್ತು . ಇಂತಹ ಲಕ್ಷಣ ಅನಂತರ ಸುಮಾರು ಐವತ್ತು ದಶಲಕ್ಷ 
ವರ್ಷಗಳವರೆಗೆ ಮತ್ತಾವ ಪ್ರಾಣಿಗಳಲ್ಲೂ ಕಾಣಲಿಲ್ಲ . ಈ ಜೀವಿಯ 
ಮುಂಗೈಗಳು ಹಿರಿದಾಗಿದ್ದು ಬೇಟೆಯ ಪ್ರಾಣಿಗಳನ್ನು ಹಿಡಿಯಲು ತುಂಬ 
ನೆರವಾಗಿತ್ತು . ಇದರ ಪಳೆಯುಳಿಕೆ ದೊರೆತದ್ದು ಕ್ರಿ. ಶ. 1989ರಲ್ಲಿ . 
ಜೀವಾವಶೇಷಗಳ ಬೇಟೆಯ ತಂಡ ಆಂಡೀಸ್ ಪರ್ವತದ ತಪ್ಪಲಿನಲ್ಲಿ 230 
ದಶಲಕ್ಷ ವರ್ಷಗಳ ಹಳೆಯ ಶಿಲೆಯಲ್ಲಿ ಇದರ ಅಸ್ಥಿಪಂಜರವನ್ನು ಪತ್ತೆ 
ಹಚ್ಚಿತು. ಪ್ರಖ್ಯಾತ ಪಳೆಯುಳಿಕೆಯ ಪರಿಣತ ವಿಕೋರಿನೊ ಹೆರೆರನ 
ಹೆಸರಿನಲ್ಲೇ ಈ ಜೀವಿಯನ್ನು ಕರೆಯಲಾಗಿದೆ. 
- ದೈತ್ಯರ ದೈತ್ಯ : ಅತ್ಯಂತ ದೈತ್ಯ ಪೆಡಂಭೂತವೆಂದೇ ಹೆಸರು ಪಡೆದಿರುವ 
ಬ್ರಾಕಿಯೋಸಾರಸ್ , ನೂರಿಪ್ಪತ್ತು ದಶಲಕ್ಷ ವರ್ಷಗಳ ಹಿಂದೆ ಆಫ್ರಿಕ, ಉತ್ತರ 
ಅಮೇರಿಕದ ಪ್ರಾಂತ್ಯಗಳಲ್ಲಿ ಸುತ್ತಾಡುತ್ತಿತ್ತು . ಇದರ ವಂಶದ ಕೆಲವು 
ದೈತ್ಯಗಳು 190 ಟನ್ನು ತೂಕವಿದ ವು . ಬೆಳೆದ ಗಂಡಾನೆಂದು 
ಸಾಧಾರಣವಾಗಿ ಆರು ಟನ್ನು ಭಾರವಿರುತ್ತದೆ. ಹತ್ತು ಅಡಿ ಎತ್ತರದ ಆನೆಗೆ 
ದಿನವೊಂದಕ್ಕೆ ಸುಮಾರು ನಾಲ್ಕು ನೂರು ಪೌಂಡ್ ಆಹಾರ ಬೇಕು. ಸದ್ಯದಲ್ಲಿ 
ನೆಲದ ಮೇಲೆ ಜೀವಿಸಿರುವ ಅತ್ಯಂತ ದೊಡ್ಡ ಪ್ರಾಣಿ ಆನೆ. ಇಂಥ ಸುಮಾರು 
ಮೂವತ್ತು ಆನೆಗಳ ಭಾರವನ್ನು ಬ್ರಾಕಿಯೋಸಾರಸ್ ಒಂದೇ ಒಂದು 
ಹೆಡಂಭೂತ ತೂಗುತ್ತಿತ್ತು . ಕೆಲವು ವಿಜ್ಞಾನಿಗಳ ರೀತ್ಯ ಇದು ಅತ್ಯಂತ 
ಉತ್ತೇಕ್ಷಿತ ತೂಕ. ಪ್ರಾಯಶಃ ತಮ್ಮ ಯೌವನ ಕಾಲದಲ್ಲಿ 
ಹೆಡಂಭೂತಗಳು ಆಳಿದದೇಕ:) / 58 


ಇವುಮೂವತ್ತರಿಂದ ಎಂಬತ್ತು ಟನ್ನು ತೂಗುತ್ತಿದ್ದವೆಂದು ತಜ್ಞರು ಅಂದಾಜು 
ಮಾಡಿದ್ದಾರೆ. ಸದ್ಯದಲ್ಲಿ ದೊರೆತಿರುವ ಪಳೆಯುಳಿಕೆಗಳು ಈ ದೈತ್ಯ 
ಮೂವತೈದರಿಂದ ನಲವತ್ತು ಟನ್ನು ತೂಕವಿರುವುದನ್ನು ದೃಢಪಡಿಸಿವೆ, 
ಎಂದರೆ ಕೊನೆಯ ಪಕ್ಷ ಒಂದೊಂದು ಬ್ರಾಕಿಯೋಸಾರಸ್ ದೈತ್ಯ ಸಹ ಆರು 
ಆನೆಯ ತೂಕದಷ್ಟು ಭಾರ ಇರುತ್ತಿತ್ತು . 
- ತಾಂಜೇನಿಯದ ತೆಂಡಗುರು ಎಂಬ ಪ್ರಾಂತ್ಯದಲ್ಲಿ ಕ್ರಿ .ಶ . 1909 - 11 
ರ ನಡುವೆ ಈ ಜೀವಿಯ ಪಳೆಯುಳಿಕೆಯನ್ನು ಶಿಲೆಯಿಂದ ಹೊರತೆಗೆದರು . 
ಜರ್ಮನಿಯ ಪ್ರಾಚೀನ ಜೀವಶಾಸ್ತ್ರಜ್ಞರು ಇದನ್ನು ಪತ್ತೆ ಹಚ್ಚಿ ( ಹಿಂದಿನ) 
ಪೂರ್ವ ಬರ್ಲಿನ್ನ ಹಂಬೋಲ್ಡ್ ವಸ್ತುಸಂಗ್ರಹಾಲಯಕ್ಕೆ ಲಾರಿಯಲ್ಲಿ 
ಸಾಗಿಸಬೇಕಾಗಿ ಬಂತು. ಕ್ರಿ .ಶ. 1937ರಲ್ಲಿ ಈ ಜೀವಿಯ ಅವಶೇಷಗಳನ್ನು 
ವಸ್ತು ಸಂಗ್ರಹಾಲಯದಲ್ಲಿ ದುಥಾರೀತಿ ಜೋಡಿಸಲಾಯಿತು. ಈಗಲೂ 
ಪ್ರೇಕ್ಷಕರಿಗೆ ಇದರ ಅಸ್ಥಿಪಂಜರ ದರ್ಶನಕ್ಕೆ ಲಭ್ಯವಿದೆ. 22 .2 ಮೀಟರ್ 


JLM . 


y . 


ಚಿತ್ರ 6 
ಮೆಗಲೋಸಾರಸ್ 


59 / ಪೆಡಂಭೂತಗಳು ಅಳಿದವೇಕೆ? 


ಎತ್ತರದ ಈ ಜೀವಿಯ ( 72 ಅಡಿ, ಶ್ರವಣಬೆಳಗೊಳದ ಬಾಹುಬಲಿಯ 
ವಿಗ್ರಹಕ್ಕಿಂತಲೂ 15 ಅಡಿ ಹೆಚ್ಚು ಎತ್ತರ) ಭುಜದ ಎತ್ತರವೇ ಆರು ಮೀಟರ್ . 
ಭುಜದಿಂದ ಅದರ ಕತ್ತಿದ್ದುದು 14 ಮೀಟರ್ ಎತ್ತರದಲ್ಲಿ , ಇದರ ತೂಕ ಸುಮಾರು 
31 .5 ಟನ್ನು . ಇದು ಅತಿ ದೊಡ್ಡ ದೈತ್ಯ . ತನ್ನ ಈ ಭಾರಿ ಶರೀರವನ್ನು ಸುಲಭವಾಗಿ 
ಹೊರಲಾಗದೆ ನೀರಿನ ಆಶ್ರಯ ಪಡೆದು ತನ್ನ ಮೂತಿಯ ಮೇಲಿನ ಹೊಳ್ಳೆಯಿಂದ 
ತಲೆಯೆತ್ತಿ ಉಸಿರಾಡುತ್ತಿತ್ತು . ಹೆಚ್ಚು ಆಳವಲ್ಲದ ಕೊಳ, ಸರೋವರದಲ್ಲಿ ಇದು 
ಆಶ್ರಯ ಪಡೆದಿತ್ತು . ಇಂದು ಈ ಜೀವಿ ಬದುಕಿದ್ದಿದ್ದರೆ ಮೂರು ಅಂತಸ್ತಿನ 
ಕಟ್ಟಡದ ಕಿಟಕಿಯೊಳಗೆ ತನ್ನ ಮೂತಿ ತೂರಿಸುತ್ತಿತ್ತು . ಇದೇ 
ವಸ್ತುಸಂಗ್ರಹಾಲಯದಲ್ಲಿ ಮತ್ತೊಂದು ಬ್ರಾಕಿಯೋಸಾರಸ್ನ ಕಾಲಿನ 
ಮೂಳೆಯನ್ನು ಜೋಡಿಸಿದ್ದಾರೆ. ಇದು ಮೇಲೆ ವಿವರಿಸಿದ ಪಳೆಯುಳಿಕೆಗಿಂತ 
ಸುಮಾರು ಹದಿಮೂರು ಪಟ್ಟು ದೊಡ್ಡದು. ಪ್ರಾಯಶಃ ಅದು ಇಪ್ಪತೈದು 
ಮೀಟರ್ ಉದ್ದ, ಹದಿನಾರು ಮೀಟರ್ ಎತ್ತರ, ನಲವತ್ತೈದು ಟನ್ ತೂಕದ 
ದೈತ್ಯನಾಗಿದ್ದಿರಬಹುದೆಂದು ಲೆಕ್ಕ ಹಾಕಲಾಗಿದೆ. ಅಮೇರಿಕದ ಕೊಲೆರೆಡೋ ನದಿ 
ಹರಿಯುವ ಕೊಲೆರೆಡೋ ಪ್ರಾಂತ್ಯದಲ್ಲಿ ಈ ಜೀವಿಯ ಪಳೆಯುಳಿಕೆ ದೊರೆತಿದೆ. 

ಬ್ರಾಂಟೋಸಾರಸ್ : ಮಿದುಳಿಗಿಂತ ದೇಹದ ಭಾರವೇ ದೊಡ್ಡ ಗುಣ ಎಂದು 
ಹೇಳುವುದಾದರೆ ಬ್ರಾಂಟೋಸಾರಸ್ ನಿಜಕ್ಕೂ ದೈತ್ಯನೇ ಸರಿ. 
ಬ್ರಾಕಿಯೋಸಾರಸ್‌ನಂತೆ ಇದೂ ಕೂಡ ಕೊಳಗಳಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದ 
ಪ್ರಾಣಿ. ಆನೆಯ ಕಾಲಿನಂತೆ ಇದಕ್ಕೂ ಕಂಬದಂತಹ ಕಾಲುಗಳಿದ್ದವು. ಹಿಂಗಾಲು 
ಬಲುಗಟ್ಟಿ , ಹೆಚ್ಚು ಭಾರ ಹೊರಬಲ್ಲ ಸಾಮರ್ಥ್ಯವಿತ್ತು . ಮುಂಗಾಲುಗಳು ಸ್ವಲ್ಪ 
ಗಿಡ . ಇದಕ್ಕೆ ತಲೆ ಯಾವುದು, ಕತ್ತು ಯಾವುದು ಎಂದು ಹೇಳುವುದೇ ಕಷ್ಟ . 
ಪುಟ್ಟ ತಲೆ, ಹಾವಿನಂತಹ ಕತ್ತು , ಭಾರಿ ಗುಡಾಣದ ಶರೀರ, ಬಾಲದಿಂದ 
ತಲೆಯವರೆಗೆ ಇದರ ಉದ್ದ ಸುಮಾರು 21 . 34 ಮೀಟರ್ ( 70 ಅಡಿ), ಇಷ್ಟು 
ದೊಡ್ಡ ಶರೀರ ಹೊರಲು ಅದಕ್ಕೆ ನೀರಿನ ಆಸರೆ ಅಗತ್ಯವಾಗಿತ್ತು . ತುಂಬ 
ಮಂದಗಾಮಿ ಪ್ರಾಣಿ ಇದು. ಪುಟ್ಟ ಬಾಯಲ್ಲಿ ಇಪ್ಪತ್ತೈದರವರೆಗೆ ಬೆಣೆಯಾಕಾರದ 
ಹಲ್ಲುಗಳಿದ್ದವು. ಸುಮಾರು ಆರು ಆನೆಗಳನ್ನು ಅದರ ಶರೀರದೊಳಗೆ 
ತುರುಕಬಹುದಾಗಿತ್ತು . ಬಲು ಸಾಧು ಪ್ರಾಣಿ, ನಿರುಪದ್ರವಿ. ಮೆಲುನಡೆಯ ಈ 
ದೈತ್ಯ ಬದುಕಿ ನಮ್ಮ ಕಣ್ಣೆದುರಿಗೇ ಓಡಾಡುತ್ತಿದ್ದರೆ ಅದರ ಬಗ್ಗೆ ಕನಿಕರ 
ಮೂಡುತ್ತಿತ್ತು. ವಿಶಿಷ್ಟವೆಂದರೆ ಈ ದೈತ್ಯ ಅಪ್ಪಟ ಸಸ್ಯಾಹಾರಿ . ಎದುರಾಳಿಯನ್ನು 
ಪೆಡಂಭೂತಗಳು ಅಳಿದವೇಕೆ? / 60 


N 
IN 


12 


* 


: 


OS# 


6 


24 


YUDDI 


ಚಿತ್ರ 7 
ಹೆರಕಾಸಾರಸ್ 


61 / ಪೆಡಂಭೂತಗಳು ಅಳಿದವೇಕೆ? 


ಕ 


ಎದುರಿಸಲಾಗದೆ ಕೊಳ ಸೇರುತ್ತಿತ್ತು . ನೀರಿನಿಂದ ಹೊರಬರಬೇಕಾದರೆ 
ಬಲವಂತವಾಗಿ ತನ್ನ ಭಾರಿ ದೇಹವನ್ನು ಹೊತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತ 
ಆಮೆ ನಡಿಗೆಯಲ್ಲಿ ಇದು ನಡೆಯುತ್ತಿತ್ತು . ಬೆಚ್ಚನೆಯ ಸೂರ್ಯ ಕಿರಣಗಳಿಗೆ 
ಮೈಯೊಡ್ಡಿ ಆನಂದಿಸುತ್ತಿದ್ದ ಸೋಮಾರಿ. ಆದರೂ ಅದಕ್ಕೆ ಮೋಹಕವಾದ, 
ಹಗುರವಾದ ಬೆನ್ನು ಮೂಳೆ ಕಮಾನಿನಾಕಾರದಲ್ಲಿ ಬಗ್ಗಿತ್ತು . ತನ್ನ ಹಿಂಗಾಲಿನ 
ಬಲವನ್ನು ಈ ಪ್ರಾಣಿ ಹೆಚ್ಚು ಅವಲಂಬಿಸಿತ್ತು . ಈಜುವಾಗ ತನ್ನ ಕತ್ತನ್ನು 
ಮೇಲೆತ್ತಿ ಕಾಲುಗಳನ್ನು ನೀರಿನಲ್ಲಿ ಇಳಿಯಬಿಟ್ಟು ಅದು ಸಾಗಿದರೆ ಕೊಳದ 
ಇತರ ಜೀವಿಗಳು ಬೆಚ್ಚಿ ಬೆದರಿ ಅಲ್ಲಿಂದ ಪಲಾಯನ ಮಾಡಿರಬಹುದು. ಬಹುಶ : 
ಮನುಷ್ಟ ಎದುರಾಗಿದ್ದರೂ ಅದು ಸರಿದು ಕೊಳದ ತಳವನ್ನು ಹೊಕ್ಕು ತನ್ನ 
ಆತ್ಮ ರಕ್ಷಣೆ ಮಾಡಿಕೊಳ್ಳುತ್ತಿತ್ತೋ ಏನೋ . ಇದೊಂದು ಪುಕ್ಕಲು ಸ್ವಭಾವದ 
ದೈತ್ಯ ಪೆಡಂಭೂತ, ಬ್ರಾಂಟೋಸಾರಸ್ ನ ಪಳೆಯುಳಿಕೆಗಳು ಹೆಚ್ಚಾಗಿ ಅಮೆರಿಕದ 
ಮಾಂಟಾನ ಭಾಗದಲ್ಲಿ ದೊರೆತಿವೆ. 

ಅತ್ಯಂತ ಕ್ರೂರ ಪೆಡಂಭೂತ: ಟೈರನೋಸಾರಸ್ : ಶರೀರಕ್ಕೆ ತಕ್ಕಷ್ಟು ಬುದ್ದಿ 
ಬೆಳೆಯದೆ ದೇಹದ ತೂಕವೇ ಪ್ರಾಣಿಯ ಬಂಡವಾಳವಾಗಿ ಪೆಡಂಭೂತಗಳಿದ್ದುದು 
ಒಂದು ವಿಸ್ಮಯಕಾರಿ ಅಂಶ. ಒಂದು ವೇಳೆ ಅವುಗಳಿಗೆ ಬುದ್ಧಿ ಚುರುಕಾಗಿ 
ನಮ್ಮಂತೆಯೇ ಮಾತನಾಡಲು ಶಕ್ಯವಾಗಿದ್ದರೆ ಟೈರನೋಸಾರಸ್ ದೈತ್ಯನ ಹೆಸರು 
ಕೇಳಿದೊಡನೆಯೇ ಇಡೀ ಜೀವಸಂಕುಲವೇ ತತ್ತರಿಸುತ್ತಿತ್ತು. ತನ್ನ ಬಂಧು 
ಬಾಂಧವರನ್ನು ಎದುರಾಳಿಗಳನ್ನು ಎರಡು ಕಾಲಿನಲ್ಲಿ ಹಿಡಿದು, ಎರಗಿ, ಸಿಗಿದು 
ತನ್ನ ಬಲಿಯನ್ನು ಪಡೆಯುತ್ತಿದ್ದ ಈ ಪೆಡಂಭೂತ ತನ್ನ ವಂಶಜರಲ್ಲೇ ಅತ್ಯಂತ 
ಕ್ರೂರ ಪ್ರಾಣಿ ಎಂಬ ಕಳಂಕ ಹೊತ್ತಿದೆ. ಅದರ ತಲೆ ದಪ್ಪ ; ಬಲವಾದ ದವಡೆ. 
ಆರು ಅಂಗುಲ ಉದ್ದದ ಬಾಗಿದ ಚೂಪಾದ ಗರಗಸದ ಹಲ್ಲುಗಳು. 15 ಮೀಟರ್ 
ಉದ್ದದ ( 50 ಅಡಿ) ಈ ಕ್ರೂರ ಮೃಗ 6 ಮೀಟರ್ ( 20 ಅಡಿ) ಎತ್ತರವಿತ್ತು . 
ಇದಕ್ಕೆ ಹಿಂಗಾಲೇ ಸರ್ವಸ್ವ . ಕಾಲಿನ ಬೆರಳುಗಳು ಮುಂದೆ ಚಾಚಿ ಹೆಚ್ಚು 
ಮೊನಚಾಗಿದ್ದವು. ಬಲಿಗಳನ್ನು ಬಲವಾಗಿ ಒತ್ತಿ ಹಿಡಿಯಲು ಅನುಕೂಲವಾಗಿದ್ದ 
ದೇಹ ರಚನೆ, ಆದರೆ ಮುಂಗೈಗಳು ಮಾತ್ರ ತುಂಬ ಚಿಕ್ಕವು. ಎಪ್ಪತ್ತು ದಶಲಕ್ಷ 
ವರ್ಷಗಳ ಹಿಂದೆ ಅಮೆರಿಕದ ಪ್ರೊಮಿಂಗ್ ಟೆಕ್ಸಾಸ್ ಬಳಿಯ ಕಾಡಲ್ಲಿ ಹಾಗೂ 
ಕೆನಡದ ಆಲ್ಬರ್ಟ್ ಪ್ರಾಂತ್ಯದಲ್ಲಿ ಯಾವ ಪ್ರಾಣಿಯನ್ನೂ ಲೆಕ್ಕಿಸದೆ ಇವು ಬಲಿಗಾಗಿ 
ಅಂಡಲೆಯುತ್ತಿದ್ದವು. 
ಪೆಡಂಭೂತಗಳು ಅಳಿದವೇಕೆ? / 62 


SSN 


E ) ಎನು 


3 lb 


ಚಿತ್ರ 8 . 
ಸೋರಕೊಸಾರಸ್ 


O 


ನ್ಯೂಯಾರ್ಕ್‌ನಲ್ಲಿನ ಅಮೇರಿಕೆಯ ನೈಸರ್ಗಿಕ ಚರಿತ್ರೆಯ ವಸ್ತು 
ಸಂಗ್ರಹಾಲಯದಲ್ಲಿ ಇದರ ಅಸ್ತಿಪಂಜರವನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಇಲ್ಲಿ 
ಜೋಡಿಸಿರುವ ಅಸ್ತಿಪಂಜರ 5.6 ಮೀಟರ್ ಎತ್ತರ, 5700 ಕಿ. ಗ್ರಾಂ. ತೂಕವಿದೆ. 
ಇದು ಪ್ರಾಯಕ್ಕೆ ಬರುವ ಮೊದಲೇ ಗತಿಸಿದ ಜೀವಿಯ ಪಳೆಯುಳಿಕೆ . ಇದೇ 
ಸಂಗ್ರಹಾಲಯದಲ್ಲಿ ಇದರ ಮತ್ತೊಂದು ಪಳೆಯುಳಿಕೆ ಹದಿನಾಲ್ಕು ಮೀಟರ್ 
ಉದ್ದವಿದ್ದು , ಹನ್ನೆರಡು ಟನ್ ತೂಕವಿದೆ. ಇದು ಎಷ್ಟು ಕ್ರೂರ 
ಪ್ರಾಣಿಯಾಗಿತ್ತೆಂದರೆ ಪಳೆಯುಳಿಕೆಯಾಗಿ ದೊರೆತಿರುವ ಅಂದಿನ ಕಾಲದ 
ಪೆಡಂಭೂತಗಳ ಮೂಳೆಯ ಮೇಲೆ ಇದರ ಹಲ್ಲು ನೆಟ್ಟಿರುವ ಗುರುತುಗಳಿವೆ . 
ಅತ್ಯಂತ ಉದ್ದ ಪೆಡಂಭೂತ: ಡಿಪ್ಲೊ ಡೋಕಸ್ - ಹೋಲಿಕೆಯಲ್ಲಿ 

63 / ಪೆಡಂಭೂತಗಳು ಅಳಿದವೇಕೆ? 


ಬ್ರಾಂಟೊಸಾರಸನ್ನು ಹೋಲುವ ಮತ್ತೊಂದು ಪೆಡಂಭೂತ ಡಿಪ್ಲೊಡೋಕಸ್ . 
ಇದರ ಪರಿಪೂರ್ಣ ಅಸ್ಥಿಪಂಜರವನ್ನು ಪಿಟ್ಸ್ ಬರ್ಗ್ನ ಕಾರ್ನೆಗಿ ನೈಸರ್ಗಿಕ 
ವಸ್ತುಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಈ ದೈತ್ಯ, ಬಾಲದ ತುದಿಯಿಂದ 
ತಲೆಯವರೆಗೆ 26.6 ಮೀಟರ್ ಉದ್ದ ( 87.6 ಅಡಿ) ಇದರಲ್ಲಿ ಬಾಲದ ಉದ್ದವೇ 
15.4 ಮೀಟರ್ . ಇದರ ಎತ್ತರ 3. 58 ಮೀಟರ್ . ಆಶ್ಚರ್ಯವೆಂದರೆ ಇದರ 
ತೂಕವು 1 ರಿಂದ 10 ಟನ್ ಮಾತ್ರ , ಅಂದರೆ ಗಂಡಾನೆಯ ಒಂದೂವರೆ 
ಪಟ್ಟು ಭಾರ. ಇದಕ್ಕೆ ಪೀಪಾಯಿಯಾಕಾರದ ದೇಹವಿತ್ತು . ದಿಮ್ಮಿಯನ್ನು 
ಜೋಡಿಸಿದಂತೆ ಅದರ ದೇಹ, ಪುಟ್ಟ ತಲೆ, ನೀಳವಾದ ಕತ್ತು , ನೀರಿನಲ್ಲೇ ಇದು 
ಹೆಚ್ಚು ವಾಸಮಾಡುತ್ತಿತ್ತು . ಏಕೆಂದರೆ ಅದರ ಕಣ್ಣು ಮತ್ತು ಹೊಳ್ಳೆಗಳು ಅದರ 
ತಲೆಯ ಮೇಲ್ಬಾಗದಲ್ಲಿ ದ್ದುದನ್ನು ಪಳೆಯುಳಿಕೆಗಳು ತೋರಿಸಿವೆ. 
- ಅಕ್ಟೋಸಾರಸ್ : ಅಲ್ಲೊಸಾರಸ್ ಎಂದರೆ ಇತರ ಹಲ್ಲಿ ಎಂದು ಅರ್ಥ . 
ಜ್ಯೂರಾಸಿಕ್ ಯುಗದಲ್ಲಿ ಬದುಕಿದ್ದ ಈ ದೈತ್ಯ ಕ್ರೂರ ಮಾಂಸಾಹಾರಿ. ಎರಡು 
ಕಾಲುಗಳ ಮೇಲೆ ನಡೆಯುತ್ತಿದ್ದ ದ್ವಿಪಾದಿ. ಉತ್ತರ ಅಮೇರಿಕ, ಆಫ್ರಿಕ, 
ಆಸ್ಟ್ರೇಲಿಯ ಹಾಗೂ ಚೀನದಲ್ಲಿ ಇವು ಧಾರಾಳವಾಗಿ ನೆಲವನ್ನು ಆಕ್ರಮಿಸಿದ್ದವು. 
ಕ್ರಿ . ಶ. 1934ರಲ್ಲಿ ಈ ಜೀವಿಯ ಪಳೆಯುಳಿಕೆಯೊಂದು ಅಮೇರಿಕದ 
ಆಕ್ಲಾಹೋಮದ ಬಳಿ ದೊರೆಯಿತು. ಇದರ ಉದ್ದ 12 .8 ಮೀಟರ್ . ನೆಲದ 
ಮೇಲೆ 4.9 ಮೀಟರ್ ಎತ್ತರವಿತ್ತು . ಕ್ರಿ . ಶ. 1950 ರಿಂದೀಚೆಗೆ ಅದರ ಏಳು 
ಅಸ್ಥಿಪಂಜರಗಳು ಆಕ್ಷಾ ಹೋಮದ ಬಳಿ ದೊರೆತಿವೆ. ಕೊಲೆರೆಡೋದ ಬಳಿ 
ಇತ್ತೀಚೆಗೆ ದೊರೆತಿರುವ ಇದರ ಅಸ್ಥಿಪಂಜರವೊಂದು 15 ಮೀಟರ್ ಎತ್ತರವಿದೆ. 
ನಾಲ್ಕು ಟನ್ ತೂಗುತ್ತಿದ್ದ ಈ ದೈತ್ಯ ತನ್ನ ವಂಶಜರನ್ನೇ ತಿಂದು ಭಯಂಕರ 
ಮಾಂಸಾಹಾರಿ ಎನ್ನಿಸಿತು. ಟೈರನೋಸಾರಸ್‌ನಂತೆ ಇದರ ಹಿಂಗಾಲು ಕೂಡ 
ತುಂಬ ಬಲಿಷ್ಠ . ಸಾಕಷ್ಟು ವೇಗವಾಗಿಕ್ರಮಿಸಲು ಇವು ನೆರವಿಗೆ ಬಂದಿರಬಹುದು. 
ಕುಬ್ದವಾಗಿದ್ದ , ಹಿಂದಕ್ಕೆ ಬಾಗಿದ್ದ ಮುಂಗಾಲಿನ ಮೊನಚಾದ ಉಗುರುಗಳು 
ಅಸ್ತ್ರದಂತಿದ್ದವು. ಬಾಲವೂ ಅಷ್ಟೇ , ತುಂಬ ಶಕ್ತವಾಗಿತ್ತು . ದಪ್ಪ ತಲೆ, 
ಮೊಸಳೆಯಂತೆ ಅದರ ದವಡೆ ಹಲ್ಲಿ ಹಾಗೂ ಇತರ ಸರೀಸೃಪಗಳೇ ಇದರ 
ಮುಖ್ಯ ಆಹಾರ. 

ಅತಿಪದ್ದ ಪೆಡಂಭೂತ : ಸೀಗೋಸಾರಸ್ : ದೇಹ ದೊಡ್ಡದಾದರೂ ಮಿದುಳು 
ಚಿಕ್ಕದಾಗಿದ್ದರೆ ಆ ಪ್ರಾಣಿ ದಡ್ಡ ಪ್ರಾಣಿಯಾಗದೆ ಬೇರೇನು ಆಗಲು ಸಾಧ್ಯ ? 
ಪೆಡಂಭೂತಗಳು ಅಳಿದವೇಕೆ? / 64 


IRO 


+ 


full 


HD 


15 


65 / ಪೆಡಂಭೂತಗಳು ಅಳಿದವೇಕೆ? 


ಆನೆಗಿಂತ 
ಎಂಟು 
ಪಟ್ಟು 
ಭಾರವಿದ್ದ 
ಚತುಷ್ಪಾದಿ 
ಪೆಡಂಭೂತ 
ಡಿಪ್ಲೊಡೋಕಸ್ 


ಒಂದು 
ಉದಾಹ 
- ಒಂದೂ ಮುಕ್ಕಾಲ್ 
ಮೇಲೆ ಶರೀರ 


ಇದಕ್ಕೊಂದು ಉದಾಹರಣೆ ಸೀಗೋಸಾರಸ್ ಎಂಬ ಪೆಡಂಭೂತ. ಇದರ 
ರೂಪಕೂಡ ತುಂಬ ವಿಚಿತ್ರ . ಒಂದೂ ಮುಕ್ಕಾಲು ಟನ್ ತೂಕದ ದೈತ್ಯ . 
ದೊಡ್ಡ ಶರೀರದ ಈ ಪ್ರಾಣಿಗೆ ದೊಡ್ಡ ಹಿಂಗಾಲಿನ ಮೇಲೆ ಶರೀರದ 


ಚಿತ್ರ 10 

ಗೋಸಾರಸ್ 
ಎಲ್ಲ ಭಾರ ಹೊರುವ ಹೊಣೆ, ಮುಂಗಾಲುಗಳು ಗಿಡ್ಡ . ಈ ಪ್ರಾಣಿಯ 
ರೂಪವನ್ನು ನೋಡಿದರೆ ಅದು ಗೇಲಿ ಮಾಡಲು ಪ್ರೇರೇಪಿಸುತ್ತದೆ. ಭಾರ ಅಂಡಿನ 
ಪೆಡಂಭೂತ ಎಂಬ ಅಡ್ಡ ಹೆಸರನ್ನು ಇದು ಗಳಿಸಿದೆ. ಸೀಗೋಸಾರಸ್ ಎಂದರೆ 
ಫಲಕ ಹೊತ್ತ ಹಲ್ಲಿ ಎಂದು ಅರ್ಥ . ಬಾಗಿದ ಮೈ , ಸದಾ ಪುಟ್ಟ ತಲೆಯನ್ನು 
ಸರಿಸುಮಾರು ನೆಲ ಮಟ್ಟಕ್ಕೆ ಹೊತ್ತು ಅದು ನಡೆದರೆ ಯಾವುದೋ ಭಾರಕ್ಕೆ 
ಬಾಗಿದಂತೆ ಕಾಣುವ ಭಂಗಿ , ಪುಟ್ಟ ತಲೆಯ ಇದರ ದೇಹದ ಬಾಲದ ಕೊನೆಯಲ್ಲಿ 
ಮುಳ್ಳಿನ ಗುಚ್ಚವಿತ್ತು . ವಿಚಿತ್ರವೆಂದರೆ ಬೆನ್ನಿನ ಮೇಲೆಎಲೆಯಾಕಾರದ ಫಲಕಗಳು 
ಸಾಲಾಗಿ ಜೋಡಿಸಿದಂತಿದ್ದವು. ಈ ಪೆದ್ದು ಪ್ರಾಣಿಯ ಮಿದುಳು ಕೇವಲ ಎಪ್ಪತ್ತು 
ಗ್ರಾಂ . ತೂಕವಿತ್ತೆಂದು ಅಂದಾಜು. ಅದರ ಶರೀರ ಒಂದೂಮುಕ್ಕಾಲು ಟನ್ 
ಪೆಡಂಭೂತಗಳು ಅಳಿದವೇಕೆ? / 66 


ತೂಕವಿತ್ತು , ಎಂದರೆ ಅದರ ಶರೀರದ ತೂಕದ ಒಂದು ಭಾಗದ 0.004 
ಭಾಗ ಇದರ ಮಿದುಳಿನ ತೂಕ. ಇದರಿಂದಾಗಿಯೇ ಇದು ದಡ್ಡ ಶಿಖಾಮಣಿ 
ಎಂಬ ಹೆಸರಿಗೆ ಗುರಿಯಾಯಿತು. ಇದು ಅಲ್ಲೊಸಾರಸ್ ಬಾಳಿದ ಕಾಲದಲ್ಲೇ 
ಇದ್ದ ಜೀವಿ. ಅದರ ಶತ್ರುವೂ ಹೌದು. ಬಾಲದ ಕೊನೆಯಲ್ಲಿದ್ದ ಮುಳ್ಳಿನ 
ಗುಚ್ಚ ಅಲ್ಲಾಡಿಸಿ ತನ್ನ ಶತ್ರುವನ್ನು ಇದು ಎದುರಿಸಿರಬಹುದು. ಇದರ 
ಪಳೆಯುಳಿಕೆಗಳು ಕೊಲೆರೆಡೋ , ಆಕ್ಲಹೋಮ, ಮತ್ತು ಪ್ರೋಮಿಂಗ್ ಬಳಿ 
ಶಿಲೆಗಳಲ್ಲಿ ದೊರೆತಿವೆ. 

ಟೈಸಿರಾಟಾಪ್ : ಕೆಲವುಪ್ರಾಣಿಗಳು ಹುಟ್ಟುತ್ತಲೇ ಯುದ್ಧಕ್ಕೆ ಸಿದ್ದವಾಗಿ 
ಬಂದಂತೆ ಕಾಣುತ್ತವೆ. ಅವುಗಳ ದೇಹದ ರಚನೆಯೇ ಇದನ್ನು ಹೇಳುತ್ತದೆ. 


? ?? !! ! 


= 


NO 


DIARIAUSIINEALLINNA 


NNADA 


ಈWAIOTIC 


M 


YA 


NINUS 


ಚಿತ್ರ 11. 

ಟೈಸಿರಾಟಾಪ್ 
ಹುಟ್ಟು ಹೋರಾಟಗಾರ ಟೈಸಿರಾಟಾಪ್ ಪೆಡಂಭೂತ ಇಂತಹ 

67 / ಪೆಡಂಭೂತಗಳು ಅಳಿದವೇಕೆ? 


ಜೀವಿಗಳಲ್ಲೊಂದು. ಇದರ ಮೂತಿಯ ಮೇಲೆ ಮೂರು ಕೊಂಬುಗಳಿದ್ದವು. 
ತಿವಿಯುವುದೇ . ಹುಟ್ಟು ಕಸುಬಾದಂತೆ ಎರಡು ಸಮಾಂತರವಾಗಿ ಬೆಳೆದ 
ಕೊಂಬುಗಳಿದ್ದವು. ಮತ್ತೊಂದು , ಫೇಂಡಾಮೃಗದ ಕೊಂಬಿನಂತೆ ಮೂತಿಯ 
ಮೇಲೆಮೂಡಿತ್ತು . ದೇಹವೆಲ್ಲ ಫಲಕಗಳಿಂದ ಅಂಟಿಸಿದಂತೆ ಕಂಡುಬರುತ್ತಿದ್ದ 
ಈ ಭಯಾನಕ ಪ್ರಾಣಿ 1.6 ಮೀಟರ್‌ನಿಂದ 9.14 ಮೀ . ಉದ್ದ ( 25 - 30 
ಅಡಿ) ದೇಹವಿದ್ದ ಮೊಂಡುಬಾಲದ ದೈತ್ಯ . ಅದರ ಕತ್ತು ದಷ್ಟಪುಷ್ಟವಾಗಿದ್ದು 
ಕಾಲುಗಳು ಕುಬ್ಬವಾಗಿದ್ದವು. ತಲೆ ಮತ್ತು ಭುಜದ ಮೇಲೆ ರಕ್ಷಣೆಗೆ 
ಅನುಕೂಲವಾದ ಫಲಕಗಳಿದ್ದವು. ಟೈಸಿರಾಟಾಪ್ ಸದಾ 
ಟೈರನೋಸಾರಸ್‌ನೊಂದಿಗೆ ಹೋರಾಟಕ್ಕಿಳಿಯುತ್ತಿತ್ತು . ಅದರ ಕೊಂಬೇ ಅದರ 
ಆಸ್ತಿ ಮತ್ತು ಅಸ್ತ್ರ . ಈ ಸಸ್ಯಾಹಾರಿ, ಭಯಂಕರ ಮಾಂಸಾಹಾರಿಯಾದ 
ಟೈರನೋಸಾರಸ್ ದೈತ್ಯನನ್ನು ಹೇಗೆ ಎದುರಿಸುತ್ತಿತ್ತೋ ತಿಳಿಯದು. 
- ಇವನೋಡಾನ್ : 
ಮನೆಯ ಗೋಡೆಯ 
ಮೇಲೆ ಓಡಾಡುವ ಹಲ್ಲಿ 
ಯನ್ನು ಬಲೂನಿನಂತೆ 
ಉಬ್ಬಿಸಲು ಸಾಧ್ಯವಾದರೆ 
ಅದಕ್ಕೆ ಗರಗಸದ ಹಲ್ಲಿ 
ರುವ ಬಾಯಿ ಕೊಟ್ಟು 
ಹಿಂಭಾಗದ ಕಾಲಲ್ಲಿ ನಿಲ್ಲು 
ವಂತೆ ಮಾಡಿದರೆ ಬಹುಶಃ 
ಅದು ಇಗ್ವನೋಡಾನ್ 
ದೈತ್ಯನಂತೆಯೇ ಕಂಡೀತು. 
ಈ ದೈತ್ಯ ನೆಟ್ಟಗೆ ನಿಂತರೆ 
10 . 67 ಮೀಟರ್ ( 35 * 
ಅಡಿ) ಎತ್ತರ ಭೀಮ 
ಕಾಯ . ಮುಂಗೈ ಗಿಡ . 
ಬಲು ಚೂಪಾದ ಉಗುರಿನ 
ಬೆರಳುಗಳು ಯಾರನ್ನೂ 

ಇವನೊಡಾನ್ 
ಪೆಡಂಭೂತಗಳು ಅಳಿದವೇಕೆ? / 68 


ಚಿತ್ರ 12 


ಹಿಡಿಯಲು ಸದಾ ಹೊಂಚು ಹಾಕುತ್ತಿರುವಂತೆ ಅದರ ಭಂಗಿ. ವಾಸ್ತವವಾಗಿ 
ಪೆಡಂಭೂತಗಳಲ್ಲಿ ಮೊದಲು ನಾಮಕರಣ ಮಾಡಿಸಿಕೊಂಡ ಪ್ರಾಣಿಗಳಲ್ಲಿ 
ಇದೂ ಒಂದು. ಸವೆದ ಹಲ್ಲಿನ ಕೆಳಗೆ ಮೊಳಕೆಯೊಡೆಯುತ್ತಲೇ ಹಲ್ಲಿನ 
ಸಾಲುಸಾಲೇ ನವೀನವಾಗಿ ಇದರ ಬಾಯಲ್ಲಿ ಮೂಡುತ್ತಿತ್ತು . ಹಕ್ಕಿಯಂತೆ 
ಇದರ ಹಿಂಭಾಗ , ಆದರೆ ಇತರ ಬಂಧು ಬಾಂಧವರಿಗಿಂತ ಇದರ ಮುಂಗೈ 
ಸ್ವಲ್ಪ ದೊಡ್ಡದು ಎನ್ನಬಹುದು. ಓಡಾಡಲು ಇದನ್ನು ಬಳಸಿರಬಹುದು. 
ಈ ದೈತ್ಯನ ಪಳೆಯುಳಿಕೆ ನೂರಿಪ್ಪತ್ತು ದಶಲಕ್ಷ ವರ್ಷಗಳ ಹಿಂದಿನ ಬೆಲ್ಸಿಯಂ 
ಶಿಲೆಗಳಲ್ಲಿ ಕಂಡುಬಂದಿದೆ. 


TURUNURUNA 


WIDINDY 


DOWN 


DV 


ಕೆಯ ಗುಣ 


98 


ಚಿತ್ರ 13 
ಡೈಮೆಟ್ರೋಡಾನ್ 


- 69 / ಪೆಡಂಭೂತಗಳು ಅಳಿದವೇಕೆ ? 


ಡೈಮೆಟ್ರೋಡಾನ್ : ಉಡದ ಚೂಪಾದ ಮೂತಿಯನ್ನು ಸ್ವಲ್ಪ ಮೊಂಡು ಮಾಡಿ 
ಅದರ ಬೆನ್ನಿಗೆ ಹಡಗಿನ ಪಟದಂತೆ ಕಿರೀಟವಿಟ್ಟು ಬಲೂನಿನಂತೆ ಊದಿದರೆ 
ಅದು ಅತಿ ಪ್ರಾಚೀನ ದೈತ್ಯ ಪೆಡಂಭೂತಗಳಲ್ಲೊಂದಾದ ಡೈಮೆಟ್ರೋಡಾನ್‌ನನ್ನು 
ಹೋಲುತ್ತದೆ. ಸಸ್ತನಿಯನ್ನು ಹೋಲುವ ಈ ಸರೀಸೃಪ ಮಾಂಸಾಹಾರಿ. ಅಷ್ಟೇ 
ಅಲ್ಲ ಪುರಾತನ ಸರೀಸೃಪ ಹಾಗೂ ಸಸ್ತನಿಯನ್ನು ಹೋಲುವ ಸರೀಸೃಪಗಳಿಗೆ 
ಇದು ಕೊಂಡಿ. 3 ಮೀಟರ್ ( 10 ಅಡಿ) ಉದ್ದದ ಈ ಭೂಪ ತನ್ನ ನಾಲ್ಕೂ 
ಕಾಲಮೇಲೆ ಹಲ್ಲಿ ಯಂತೆ ಸರಿದರೂ ಒಬ್ಬ ಸಾಧಾರಣ ಮನುಷ್ಯನ ಎತ್ತರವಿತ್ತು . 
ಹಡಗಿನಂತಹ ಪಟ ಆ ಪ್ರಾಣಿಯ ಮುಂದುವರಿದ ಬೆನ್ನಿನ ಭಾಗ, ತನ್ನ ಶರೀರದ 
ತಾಪ ನಿಯಂತ್ರಿಸಲು ಅಥವಾ ಶತ್ರುಗಳನ್ನು ಬೆದರಿಸಲು ಈ ಪ್ರಾಣಿ ಅದನ್ನು 
ಬಳಸಿರಬಹುದು. 220 ದಶಲಕ್ಷ ವರ್ಷಗಳ ಹಳೆಯ ಶಿಲೆಗಳಲ್ಲಿ ಇದು ಉತ್ತರ 
ಅಮೇರಿಕ , ಯೂರೋಪು ಖಂಡಗಳಲ್ಲಿ ಪಳೆಯುಳಿಕೆಯಾಗಿ ದೊರೆತಿದೆ. 

ಸ್ಟ್ರೋಕೋಸಾರಸ್ : ಭಯಂಕರ ರೂಪದ ಪೆಡಂಭೂತಗಳಲ್ಲಿ 
ಸ್ಪರೋಕೋಸಾರಸ್ ಕೂಡ ಒಂದು. ಹತ್ತು ಅಡಿ ಎತ್ತರದ ಈ ಭೂಪನೋಟಕ್ಕೆ 
ಬಲು ವಕ್ರ , ಕೊಕ್ಕರೆಯಂತೆ ಬಾಗಿದ ಮೂತಿ, ಮೂಗಿನ ದೊಡ್ಡ ಹೊಳ್ಳೆ, 
ಫೇಂಡಾಮೃಗದ ಮೂತಿಯ ಮೇಲಿರುವಂತೆ ಬಲವಾದ ಕೊಂಬು ಜೊತೆಗೆ ಕತ್ತಿಗೆ 
ದೊಡ್ಡ ಕಿರೀಟದ ಅಲಂಕಾರ , ಮುಂಗಾಲು ಗಿಡ್ಡ , ಹಿಂಗಾಲು ದೊಡ್ಡವು, ಸಪೂರ 
ಬಾಲ, ಬಾಲದಿಂದ ಮೂತಿಯವರೆಗೆ ಈ ದೈತ್ಯನ ಉದ್ದ 8.5 ಮೀಟರ್ ( 28 
ಅಡಿ). ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ಹುಟ್ಟುತ್ತಲೇ ಪಡೆದಿದ್ದರೂ ಈ ದೈತ್ಯ 
ಸಸ್ಯಾಹಾರಿ. ತನ್ನ ಆತ್ಮ ರಕ್ಷಣೆಗೆ ಮೂತಿಯ ಮೇಲಿನ ಕೊಂಬನ್ನು ಇದು 
ಬಳಸುತ್ತಿತ್ತು . ಹಾಗೆಯೇ ಕತ್ತಿನ ಸುತ್ತ ಗುರಾಣಿಯಂತಹ ರಚನೆಯನ್ನು ಕೂಡ 
ಅದು ಅಸ್ತ್ರವನ್ನಾಗಿ ಬಳಸಿರಬಹುದು. ಈ ಗುರಾಣಿಯಂತಹ ರಚನೆ ಅದರ 
ಕತ್ತಿನ ಸ್ನಾಯುವಿನಿಂದ ಹೊರಟದ್ದು . ಅದು ತನ್ನ ತಲೆಯನ್ನು ಚಲಿಸಲು 
ಸಹಕಾರಿಯಾಗಿತ್ತು . ನೂರಿಪ್ಪತ್ತು ದಶಲಕ್ಷ ವರ್ಷಗಳ ಹಿಂದೆ ಉತ್ತರ 
ಅಮೇರಿಕದಲ್ಲಿ ನಿರ್ಭಯವಾಗಿ ಓಡಾಡುತ್ತಿದ್ದ ಈ ಪ್ರಾಣಿ ಎಂಬತ್ತು ದಶಲಕ್ಷ 
ವರ್ಷಗಳ ಶಿಲೆಯಲ್ಲಿ ಪಳೆಯುಳಿಕೆಯಾಗಿ ದೊರೆತಿದೆ ( ಚಿತ್ರ 8). 

ಫಿಸಿಯೋಸಾರಸ್ : ಸಾಗರ ಸರ್ಪ ಎಂಬ ಹೆಸರೇ ನಾವಿಕರಿಗೆ ದಿಗಿಲು 
ಹುಟ್ಟಿಸುತ್ತಿದ್ದ ಕಾಲವಿತ್ತು . ಅದರ ರೂಪವನ್ನು ನಾವಿಕರು ಭಯಂಕರವಾಗಿ 
ಚಿತ್ರಿಸುತ್ತಿದ್ದರು. ವೈಜ್ಞಾನಿಕವಾಗಿ ಅದೇನೆಂದು ಈಗಲೂ ತಿಳಿಯದು. ಈ 
ಪೆಡಂಭೂತಗಳು ಅಳಿದವೇಕೆ? / 70 


ಊಹೆಗೆ ಸರಿಸುಮಾರು ಹೋಲುವ ಜಲಚರ ಪೆಡಂಭೂತಗಳು 220 ದಶಲಕ್ಷ 
ವರ್ಷಗಳ ಹಿಂದೆ ಉತ್ತರ ಅಮೇರಿಕದ ಕೊಳಗಳಲ್ಲಿ ಮನೆಮಾಡಿಕೊಂಡಿದ್ದವು. 
ಇದರ ಹೆಸರು ವೀಸಿಯೋಸಾರಸ್‌ , ಹಾವಿನಂತಹ ತಲೆ, ನೀಳವಾದ ಕತ್ತು , 
ಅಗಲವಾದ ಮಾಟವಾದ ಶರೀರ, ಅದರ ಶರೀರದ ಅಂಗಾಂಗಗಳ ಆಸ್ತಿಯಲ್ಲಿ 


ಚಿತ್ರ 14 

ವೀಸಿಯೋಸಾರಸ್ 
ಆಮೆಯಂತೆ ಅಗಲವಾದ ಪಾದವೇ ಅದರ ಈಜು ರೆಕ್ಕೆ , ಒಟ್ಟಾರೆ ಆಮೆಯ 
ಶರೀರಕ್ಕೆ ಹಾವನ್ನು ತೂರಿಸಿದರೆ ಅದು ಪ್ಲೇಸಿಯೋಸಾರಸನ್ನು ಹೋಲುತ್ತದೆ. 
ನೀಳ ತಲೆಯ ಕುಬ್ದ ಕತ್ತಿನ ವೀಸಿಯೋಸಾರಸ್‌ನ ಕೆಲವು ಪ್ರಭೇದಗಳೂ ಇದ್ದವು. 
ಮೂತಿಯಿಂದ ಹಿಂಭಾಗದವರೆಗೆ ಅಳೆದರೆ ವೀಸಿಯೋಸಾರಸ್ ಐವತ್ತು ಅಡಿ 
ಉದ್ದದ ಸರೀಸೃಪ. ಆದರೆ ಇವು ಕ್ಷಿಪ್ರಗತಿಯಲ್ಲಿ ಈಜುವ ಸಾಮರ್ಥ್ಯ 
ಗಳಿಸಿರಲಿಲ್ಲ . ಮಂದಗಾಮಿಗಳು. ಅದರ ಉದ್ದನೆಯ ಕತ್ತು ಮೀನನ್ನು ಕಚ್ಚಿ 
ಹಿಡಿಯಲು ತುಂಬ ಅನುಕೂಲವಾಗಿತ್ತು . ಅವು ಸಾಧಾರಣವಾಗಿ ಉಷ್ಣ 

_ 71 / ಪೆಡಂಭೂತಗಳು ಅಳಿದವೇಕೆ? 


ಸಾಗರಗಳಲ್ಲಿ ವಾಸಿಸುತ್ತಿದ್ದವು. 

ಲಾಚ್‌ನೆಸ್ ಸರೋವರದ ಪೆಡಂಭೂತ ನೆನ್ಸಿ ಟೆರಾಸ್ , ಫೀಸಿಯೋ ಸಾರಸನ್ನ 
ಹೋಲುತ್ತದೆ ಎಂಬ ಹೇಳಿಕೆಗಳನ್ನೂ ಅನೇಕ ಮಂದಿ ನೀಡಿದ್ದಾರೆ. 

ಟ್ರಾಕೋಡಾನ್ : ಹಿಂಗಾಲುಗಳ ಮೇಲೆ ಭಾರವಾದ ಶರೀರವನ್ನು 
ಕಾಂಗರೂನಂತೆ ನಿಲ್ಲಿಸಿ ತನ್ನ ಉದ್ದನೆಯ ಬಾಲವನ್ನು ಶರೀರ ತೂಗಿಸಲು 
ಬಳಸುತ್ತಿದ್ದ ಟ್ರಾಕೋಡಾನ್ ದೈತ್ಯನನ್ನು ಆತ್ಮೀಯವಾಗಿ ಪ್ರಾಚೀನ 
ಜೀವಶಾಸ್ತ್ರಜ್ಞರು ಬಾತುಕೋಳಿಮೂತಿಯ ಪೆಡಂಭೂತ ಎಂದು ಕರೆದಿದ್ದಾರೆ. 
ಇದು 5.5 ಮೀಟರ್ (18 ಅಡಿ) ಎತ್ತರವಿದ್ದ ದೈತ್ಯ , ತಲೆ ಬುರುಡೆ ಚಪ್ಪಟೆ, 
ಆದರೆ ವಿಶಾಲವಾಗಿತ್ತು . ಅದರ ಬಾಯಿ ತುಂಬ ಬರೀ ಹಲ್ಲಿನ ಸಾಲುಸಾಲೇ . 
ಒಟ್ಟು ಎರಡು ಸಾವಿರ ಹಲ್ಲನ್ನು ಬಾಯಲ್ಲಿ ತುಂಬಿಕೊಂಡ ದಂತಪ್ರಿಯ. 
ಟ್ರಾಕೋಡಾನಿನ ಬಾಯನ್ನು ರುಬ್ಬುವ ಯಂತ್ರ ಎಂದೇ ಕರೆಯುತ್ತಾರೆ. ಆದರೆ 
ಅತಿ ಕ್ರೂರ ಪೆಡಂಭೂತ ಟೈರೆನೋಸಾರಸ್ ಈ ಪ್ರಾಣಿಯ ಕತ್ತಿಗೂ ಬಾಯಿ 
ಹಾಕಿ ರುಚಿ ನೋಡುತ್ತಿತ್ತು. ಟ್ರಾಕೋಡಾನ್ ಬಾಳಿದ್ದು 80 ದಶಲಕ್ಷ ವರ್ಷಗಳ 
ಹಿಂದೆ . 

ಟಿರೋಡಾನ್ : ನೆಲ, ನೀರಿನಲ್ಲಿ ವೈಭವವಾಗಿ ಬಾಳಿದ ಸರೀಸೃಪಗಳಲ್ಲಿ 
ಕೆಲವು ಗಾಳಿಯಲ್ಲೂ ಹಾರಿದವು, ಬಾವಲಿಯ ರೂಪದ ಆದರೆ ಚೂಪಾದ ಕೊಕ್ಕಿನ 
ಒಳಗೆ ಬಲವಾದ ಹಲ್ಲುಗಳನ್ನು ಹೊಂದಿದ್ದ ವೈಮಾನಿಕ ದೈತ್ಯ ನೋಡಲು 
ಗುದ್ದಲಿಯಂತೆ ಕಾಣುತ್ತಿತ್ತು. ಒಮ್ಮೆ ರೆಕ್ಕೆ ಬಿಚ್ಚಿ ಗಗನಕ್ಕೇರಿದರೆ ರೆಕ್ಕೆಗಳು 1.8 
ಮೀಟರ್ ( 26 ಅಡಿ) ಉದ್ದ ಬಿಚ್ಚಿಕೊಳ್ಳುತ್ತಿದ್ದವು. ಹಾರಲು 
ಅನುಕೂಲವಾಗುವಂತೆ ಲಘು ಶರೀರ, ಖನಿಜ ತುಂಬಿದ ಈ ಸರೀಸೃಪದ 
ಅಸ್ಥಿಪಂಜರ ಐದು ಪೌಂಡಿಗಿಂತ ಹೆಚ್ಚು ಭಾರವಿಲ್ಲ . ವಾಸ್ತವವಾಗಿ ಈ 
ಗಗನಗಾಮಿ ಸರೀಸೃಪದ ಪಳೆಯುಳಿಕೆ ದೊರೆತದ್ದು ಸಾಗರದ ಸಂಚಿತ ಶಿಲೆಗಳಲ್ಲಿ . 
ಕೆಲವು ಪಳೆಯುಳಿಕೆಗಳು ಉಪ್ಪು ನೀರಿನ ಸರೋವರಗಳಲ್ಲಿ ಕೂಡ ದೊರೆತಿವೆ . 
ಪ್ರಾಯಶಃ ಮೀನಿನ ಬೇಟೆಗಾಗಿ ಅವು ಸರೋವರವನ್ನೂ ಮುತ್ತುತ್ತಿದ್ದವು. ಈ 
ಹಾರುವ ದೈತ್ಯನನ್ನು ಜಲಚರ ಪೆಡಂಭೂತಗಳು ಹಿಡಿದು ಕಬಳಿಸುತ್ತಿದ್ದವು( ಚಿತ್ರ 
15) . 


ಪೆಡಂಭೂತಗಳು ಅಳಿದವೇಕೆ? / 72 


#2k1 


222 


ಚಿತ್ರ 15 
ಟಿರೋಡಾನ್ 


73 / ಪೆಡಂಭೂತಗಳು ಅಳಿದವೇಕೆ? 


ಮರಳಿ ಮರುಭೂಮಿಗೆ 


ಕಲಹರಿ , ಅಟಕಾಮ , ಸಹರಾ , ಥಾರ್ ಮರುಭೂಮಿಗಳಂತೆ ಚೀನ ಮತ್ತು 
ಮಂಗೋಲಿಯಾ ಭಾಗದಲ್ಲಿರುವ ಗೋಬಿ ಮರುಭೂಮಿಯೂ ತುಂಬ 
ಪ್ರಸಿದ್ದ . ಜಗತ್ತಿನ ಬಹುದೊಡ್ಡ ಮರುಭೂಮಿಗಳಲ್ಲಿ ಇದೂ ಒಂದು. 
ಸುಮಾರು ಹದಿಮೂರು ಲಕ್ಷ ಚದರ ಕಿ. ಮೀ . ವಿಸ್ತೀರ್ಣವಿರುವ ಈ 
ಮರುಭೂಮಿಯಲ್ಲಿ ಹಿಂದೆ ಮಧ್ಯಯುಗದಲ್ಲಿ ಕುಬ್ಖಾನ್ನ ಸೈನಿಕರು 
ಅಡ್ಡಾಡುತ್ತಿದ್ದರಂತೆ. ಮಾರ್ಕೊಪೋಲೋ ಮೊದಲು ಇದರ ವಿವರಣೆ 
ಕೊಟ್ಟು ಭೂಗೋಳ ಶಾಸ್ತ್ರಜ್ಞರ ಗಮನ ಸೆಳೆದ. ಅದರಲ್ಲೂ ರಷ್ಯದ ತಜ್ಞರು 
ಈ ಮರುಭೂಮಿಯ ಅಧ್ಯಯನ ಮಾಡಲು ಜೀವವನ್ನೇ ಪಣವಾಗಿಟ್ಟರು. 
ಎಲ್ಲ ಮರುಭೂಮಿಗಳಂತೆ ಇಲ್ಲೂ ನೀರಿಗೆ ಬರ. ವಾಸ್ತವವಾಗಿ ಗೋಬಿ 
ಎನ್ನುವ ಹೆಸರು ಇದನ್ನೆ ಸೂಚಿಸುತ್ತದೆ. ಸಣ್ಣ ಪುಟ್ಟ ಓಯಸಿಸ್‌ಗಳನ್ನು ಬಿಟ್ಟರೆ 
ಇಡೀ ಮರುಭೂಮಿಯ ತುಂಬ ರಾಚುವ ಮರಳಿನ ರಾಶಿ, ಅಲ್ಲಲ್ಲೇ ಒಂದಷ್ಟು 
ಕಳ್ಳಿ ಜಾತಿಯ ಸಸ್ಯಗಳು ಬೆಳೆಯುತ್ತವೆ. ಮರುಭೂಮಿಯ ಕೆಲವೆಡೆ ಗುಪ್ತ 
ಗಾಮಿನಿಯಾಗಿ ನೀರು ಹರಿಯುತ್ತದೆ, ಅಂತಹ ಜಾಗಗಳಲ್ಲಿ ಮೂರುಮೀಟರು 
ಆಳದಿಂದ ನೀರು ಒಸರುತ್ತದೆ. ಹಿಂದೊಮ್ಮೆ ಬಹು ದುರ್ಗಮ ಎಂದು ತಪ್ಪಾಗಿ 
ಭಾವಿಸಿದ್ದ ಈ ಮರುಭೂಮಿ ಇಂದು ಕಾರುಗಳು ಸಂಚರಿಸುವ ರಸ್ತೆಯನ್ನೂ 
ಹೊಂದಿದೆ. ಹಾಗೆಯೇ ಒಂಟೆಗಳ ಸವಾರಿಯೂ ಉಂಟು. ಸಾಗರ ಮಟ್ಟದಿಂದ 
1219 ಮೀಟರ್ ( 4000 ಅಡಿ) ಎತ್ತರವಿರುವ ಗೋಬಿ ಮರುಭೂಮಿ ಮಧ್ಯ 
ಭಾಗದಲ್ಲಿ ಬಟ್ಟಲಿನಂತೆ ತಗ್ಗಾಗಿದೆ. ವಿಚಿತ್ರವೆಂದರೆ ಇದು ಸುಡುವ 
ಮರಳುಗಾಡಾಗಿರದೆ ಶೈತ್ಯದ ಪರಾಕಾಷ್ಠೆ ತಲುಪುವ ಅಪರೂಪದ 
ಮರುಭೂಮಿ. ಚಳಿಗಾಲದಲ್ಲಿ ಕೆಲವೊಮ್ಮೆ 50 ಡಿಗ್ರಿ ಫ್ಯಾ . ಉಷ್ಣ 
ಕೆಳಗಿಳಿಯುವುದೂ ಉಂಟು. ಕೆಲವೆಡೆ ಮರಳಲ್ಲದೆ ನಗ್ನ ಶಿಲೆಗಳೂ ಕೂಡ 
ನೆಲದಿಂದ ಮೇಲೆದ್ದಿವೆ. ಗೋಬಿ ಮರುಭೂಮಿ ಬೆಳಕಿಗೆ ಬಂದದ್ದು ಕ್ರಿ . ಶ. 
1922 - 30 ರ ನಡುವೆ, ಸೆಂಟ್ರಲ್ ಏಷ್ಯಾಟಿಕ್ ಎಕ್ಸ್ ಪೆಡಿಷನ್ ಕೈಗೊಂಡ 
ಕೂಲಂಕಷ ಪರಿಶೋಧನೆಯಿಂದಾಗಿ, ಕೋಟ್ಯಂತರ ವರ್ಷಗಳ ಕಾಲ ಗೋಬಿಯ | 


ಪೆಡಂಭೂತಗಳು ಅಳಿದವೇಕೆ? / 74 


III 


Y1U 


UDDIN 


ಚಿತ್ರ 16 | 
ಪುಮ ಮಾಂಟಾನದಲ್ಲಿ ಪೆಡಂಭೂತಗಳ ಜೀವಶೇಷವಾದ ಹತ್ತೊಂಬತ್ತು ಮೊಟ್ಟೆಗಳ ಪೈಕಿ 

ಒಂದರ ಒಳರಚನೆ ಭ್ರೂಣಾವಸ್ಥೆಯಲ್ಲಿದ್ದ ಪೆಡಂಭೂತದ ಸ್ಥಿತಿಯನ್ನು ತೋರಿಸುವ ಭಂಗಿ 
ಮರಳಿನಡಿ ಇದ್ದ ಜೇಡು, ಜಿಗುಟು ಮಣ್ಣು, ನದಿ ತೊರೆ ಸರೋವರಗಳಲ್ಲಿ 
ಸಂಚಯಿಸಿದ ಶಿಲೆಯಲ್ಲಿ ಜಗತ್ತು ಬೆರಗಾಗುವಷ್ಟು ವೈವಿಧ್ಯಮಯ ಪೆಡಂಭೂತ, 
ಸಸ್ತನಿ, ಕೀಟಪ್ರಪಂಚವನ್ನು ಅದು ತನ್ನ ಸೆರಗಿನಲ್ಲಿ ಮುಚ್ಚಿಕೊಂಡಿತ್ತು . ಅದನ್ನು 
ಅನಾವರಣ ಮಾಡಿದ ಖ್ಯಾತಿ ವಿಜ್ಞಾನಿಗಳಿಗೆ ಸೇರಬೇಕು. ಈಗ ಗೋಬಿ 
ಮರುಭೂಮಿಯಾಗಿದೆ, ನಿಜ , ಆದರೆ ಇಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಅಲ್ಲಿ 
ನದಿ ತೊರೆಗಳು ಧಾರಾಳವಾಗಿ ಹರಿದಿದ್ದವು, ನೀರಿನ ಮಡುವುಗಳಿದ್ದವು, ಸುತ್ತ 
ಹುಲುಸು ಆಹಾರ ಲಭ್ಯವಿತ್ತು , ಹಸುರು ನಳನಳಿಸುತ್ತಿತ್ತು . ಪೆಡಂಭೂತಗಳು 
ಅಲ್ಲಿ ಸೈರ ತಿರುಗಾಡಿದ್ದವು. ಅದು ಸರೀಸೃಪಗಳ ಸ್ವರ್ಗವೆನ್ನಿಸಿತ್ತು . ಇಂಥ 
ಜಾಗ ಸುಡುಗಾಡಾದದ್ದು ತೀರ ಅನಿರೀಕ್ಷಿತ. ಜೀವ ರಕ್ಷಿಸಬೇಕಾದ ಎಲ್ಲ 
ಸವಲತ್ತುಗಳಿದ್ದು ಹಲವು ಕೋಟಿ ವರ್ಷಗಳ ಕಾಲ ಜೀವವನ್ನು ಪೋಷಿಸಿದ 
ಈ ಪರಿಸರ ಕೊನೆಗೆ ಜೀವಿಗಳ ಸಮಾಧಿಯಾಯಿತು. 

ಅರ್ಧ ಶತಮಾನಕ್ಕೂ ಹಿಂದೆ ವಿಜ್ಞಾನಿಗಳನ್ನು ಅದೇ ಪ್ರಶ್ನೆ ಕಾಡುತ್ತಿತ್ತು . 
ಪೆಡಂಭೂತಗಳೆಂದರೆ ಹೆಸರೇ ಹೇಳುವಂತೆ ದೊಡ್ಡ ದೇಹದ ಜೀವಿಗಳು . 


75 / ಪೆಡಂಭೂತಗಳು ಅಳಿದವೇಕೆ? 


ಬೃಹತ್ ದೇಹಿಗಳು ಮರಿ ಹಾಕುತ್ತಿದ್ದವೇ ಅಥವಾ ಮೊಟ್ಟೆ ಇಡುತ್ತಿದ್ದವೇ 
ಎಂಬುದು ಬೃಹದಾಕಾರದ ಪ್ರಶ್ನೆಯಾಗಿ ಕಾಡಿತು. ಪರಿಶೋಧನಾ ತಂಡ 
ಕ್ರಿ .ಶ. 1922ರಲ್ಲಿ ಇಲ್ಲಿ ಬರುವವರೆಗೂ ಪೆಡಂಭೂತಗಳೊಡ್ಡಿದ ಈ ಸಮಸ್ಯೆ 
ಬಗೆಹರಿದಿರಲಿಲ್ಲ . ಎಂಟು ಮೋಟಾರು ಕಾರು, ನೂರೈವತ್ತು ಒಂಟೆಗಳು, 
ಹದಿನೈದು ಮಂದಿ ವಿಜ್ಞಾನಿಗಳು ಸೇರಿದ ನಲವತ್ತು ಮಂದಿ ಪರಿಶೋಧನಾ 
ತಂಡ ವರ್ಷಗಟ್ಟಳೆ ಈ ಮರುಭೂಮಿಯನ್ನೆಲ್ಲ ಕೆದಕಿತು. ಅದು ಫಲ 
ಕೊಟ್ಟಿತು. ಒಂದೆಡೆ ತಂಡ ಮರಳನ್ನು ಓರೆಮಾಡುತ್ತಿದ್ದಾಗ ಜೀವ 
ವಿಜ್ಞಾನಿಗಳಿಗೆ ವಿಸ್ಮಯ ತಂದ ಅಸ್ಥಿಪಂಜರ ದೊರೆಯಿತು. ಹಲ್ಲಿ ಯಂತಹ 
ದೇಹ, ಎತ್ತರದ ಹಿಂಗಾಲು, ಕೊಕ್ಕಿನ ಮೂತಿ, ಕಿಸಿದ ಚಪ್ಪಟೆ ಮೂಗು, 
ಮೂತಿಗೆ ಒಂದು ಗುರಾಣಿ, ಒಂದು ಬಗೆಯ ಓತಿಕೇತನ ಲಕ್ಷಣ. ಆದರೆ 
ಒಂದು ತರಹದ ದಡೂತಿಯ ದೇಹ, ಎಂಟು ಅಡಿ ಉದ್ದದ ನೀಳಕಾಯ . 
ಸಸ್ಯಾಹಾರಿಯಾದ ಈ ವಿಚಿತ್ರ ಪ್ರಾಣಿ 'ಪ್ರೊಟೊಸಿರಾಟಾಪ್ ' ಇದರ 
ಪಳೆಯುಳಿಕೆ ದೊರೆಯಿತು. ಇದರ ಪಕ್ಕದಲ್ಲೇ ಭ್ರೂಣಾವಸ್ಥೆಯಲ್ಲಿದ್ದ 
ಮೊಟ್ಟೆಗಳು ತಾಯಿ ಹೇಗೆ ಇಟ್ಟಿತ್ತೋ ಅದೇ ಭಂಗಿಯಲ್ಲಿದ್ದವು. ದಿಢೀರೆಂದು 
ರಾಚಿದ ಮರಳ ರಾಶಿ ಇಡೀ ಸಮೂಹವನ್ನೇ ಸಾಮೂಹಿಕವಾಗಿ ಕೊಂದು 
ಮೊಟ್ಟೆಗಳು ಮರಿಯಾಗಲೂ ಬಿಡದಂತೆ ಕಾಲಗರ್ಭಕ್ಕೆ ಸೇರಿಸಿತ್ತು . ನೂರಿಪ್ಪತ್ತು 
ದಶಲಕ್ಷ ವರ್ಷಗಳ ಹಿಂದಿನ ಈ ಮೊಟ್ಟೆಗಳಿಗೆ ಸಾಟಿಯುಂಟೇ ? ಗೋಬಿ 
ಮರುಭೂಮಿ ಕೇವಲ ಮರಳುಗಾಡಾಗದೆ ಜೀವವಿಜ್ಞಾನಿಗಳಿಗೆ 
ಪ್ರಯೋಗಾಲಯವಾಗಿತ್ತು . ನಿಸರ್ಗದ ಪೆಡಂಭೂತಗಳ ಸೃಷ್ಟಿಗೆ ಇಲ್ಲಿ ಉತ್ತರ | 
ದೊರೆಯಿತು. ಪೆಡಂಭೂತದ ಇಂದಿನ ಅದರ ವಂಶಜರೇ ಆದ ಹಾವು, 
ಹಲ್ಲಿ , ಆಮೆ , ಓತಿಕೇತ, ಮೊಸಳೆ ತತ್ತಿ ಇಡುತ್ತವೆ. ಅತ್ಯಂತ 
ವಿಸ್ಮಯಕಾರಿಯೆಂದರೆ ಪೆಡಂಭೂತಗಳ ತತ್ತಿ ಭೂಮಿಯ ಮೇಲಿನ ಅತಿ ದೊಡ್ಡ 
ಪಕ್ಷಿ ಎನ್ನಿಸಿರುವ ಆಸ್ಪಿಚ್ ಪಕ್ಷಿಗಳ ಮೊಟ್ಟೆ ಗಿಂತ ಗಾತ್ರದಲ್ಲಿ ದೊಡ್ಡವಲ್ಲ . 
ಗೋಬಿ ಮರುಭೂಮಿಯಲ್ಲಿ ದೊರೆತ ಪ್ರೋಟೋಸಿರಾಟಾಪ್ನ ಮೊಟ್ಟೆಗಳು 
15 . 24 ಸೆಂ . ಮೀ . ಉದ್ದವಿದ್ದವು. ಆದರೆ ವಾಸ್ತವವಾಗಿ ಇವು ಪೆಡಂಭೂತಗಳ 
ಅತ್ಯಂತ ದೊಡ್ಡ ಮೊಟ್ಟೆಗಳಲ್ಲ . ಹಿಪ್ಪಲೇಸಾರಸ್‌ ಎಂಬ ಪೆಡಂಭೂತವೊಂದರ 
ಮೊಟ್ಟೆ ಮುನ್ನೂರು ಮಿ . ಮೀ . ( 12 ಇಂಚು) ಉದ್ದವಿದ್ದು ಇನ್ನೂರೈವತ್ತು 
ಮಿ . ಮೀ . ( 10 ಇಂಚು) ಅಗಲವಿತ್ತು . ಇದರಲ್ಲಿ 3.3 ಲೀಟರ್ ನೀರು 
ಪೆಡಂಭೂತಗಳು ಅಳಿದವೇಕೆ? / 76 


ಹಿಡಿಸುತ್ತಿತ್ತು. ದಕ್ಷಿಣ ಫ್ರಾನ್ಸಿನ ಕಣಿವೆಯೊಂದರಲ್ಲಿ ಕ್ರಿ .ಶ. 1961ರ 
ಅಕ್ಟೋಬರ್ ತಿಂಗಳಲ್ಲಿ ಈ ಮೊಟ್ಟೆ ಪತ್ತೆಯಾಯಿತು. ಇದೇ ಅತ್ಯಂತ ದೈತ್ಯ 
ಮೊಟ್ಟೆ, ಸಾಧಾರಣವಾಗಿ ಆಸ್ಪಿಚ್ ಪಕ್ಷಿಯ ಮೊಟ್ಟೆ 15 ರಿಂದ 17 ಸೆಂ . ಮೀ . 
ಉದ್ದವಿರುತ್ತದೆ ಹಾಗೂ 13 ರಿಂದ 15 ಸೆಂ . ಮೀ . ಅಗಲವಿರುತ್ತದೆ. ಅದರ 
ಒಂದು ಮೊಟ್ಟೆಯಲ್ಲಿ ಸಾಧಾರಣವಾಗಿ 12 ಕೋಳಿ ಮೊಟ್ಟೆಗಳನ್ನು 
ತುರುಕಬಹುದು. ಹಾಗೆನೋಡಿದರೆ ಪಕ್ಷಿ ಪ್ರಪಂಚದಲ್ಲಿ ಇದು ಕೂಡ ದೊಡ್ಡ 
ಮೊಟ್ಟೆಯೇನಲ್ಲ . ಮಡಗಾಸ್ಕರದ ಸುತ್ತಮುತ್ತ ಹಿಂದೆ ಬದುಕಿದ್ದ ಎಲಿಫೆಂಟ್ 
ಬರ್ಡ್ ಎಂಬ ಹಕ್ಕಿಯ ಮೊಟ್ಟೆ 33 ಸೆಂ . ಮೀ . ಉದ್ದವಿದ್ದು 26 ಸೆಂ . ಮೀ . 
ಅಗಲವಿದ್ದುದು ಪತ್ತೆಯಾಗಿದೆ. ಇದರಲ್ಲಿ ಎಂಟು ಲೀಟರ್ ನೀರು 
ತುಂಬಬಹುದಾಗಿತ್ತು . 

ಪೆಡಂಭೂತಗಳ ಪಳೆಯುಳಿಕೆ ಎಲ್ಲೆಡೆಯಲ್ಲಿಯೂ ದೊರೆಯುವಂತಿದ್ದರೆ 
ಅವುಗಳಿಗೆ ಹೆಚ್ಚು ಪ್ರಾಮುಖ್ಯ ದೊರೆಯುತ್ತಿರಲಿಲ್ಲ . ನಿಸರ್ಗ ಇಲ್ಲೂ ಕೆಲವೇ 
ಜಾಗಗಳನ್ನು ಆಯ್ಕೆ ಮಾಡಿದೆ. ಭೂಮಿಯ ಮಡಿಲೊಳಗೆ ಪಳೆಯುಳಿಕೆಗಳು 
ಹಲವು ಕೋಟಿ ವರ್ಷಗಳ ಕಾಲ ಬೆಚ್ಚನೆ ಕುಳಿತು ಕೆಡದಂತೆ ನೈಸರ್ಗಿಕ 
ಪರಿಸರವನ್ನು ಕಲ್ಪಿಸಿದೆ. ಭಾರತದಲ್ಲಿ ಗೋದಾವರಿ, ನರ್ಮದಾ ಕಣಿವೆ , 
ಮಂಗೋಲಿಯದಲ್ಲಿ ಗೋಬಿ ಮರುಭೂಮಿ, ಉತ್ತರ ಅಮೇರಿಕೆಯ 
ಕೊಲೆರೆಡೋ ಮರುಭೂಮಿ , ಮಾಂಟಾನಾ, ಪೆಡಂಭೂತಗಳ ಸ್ಮಶಾನಕ್ಕೆ 
ಹೆಸರಾಂತ ಜಾಗಗಳು. ಇಲ್ಲಿ ನೆಲ ಬಗೆದರೆ ಇಪ್ಪತ್ತು ಕೋಟಿ ವರ್ಷಗಳಿಂದ 
ಪ್ರಾರಂಭಿಸಿ ಏಳು ಕೋಟಿ ವರ್ಷಗಳ ಹಿಂದಿನವರೆಗೂ ಬದುಕಿದ್ದ 
ಪೆಡಂಭೂತಗಳ ಸಂತತಿ ಕಲ್ಲಿನ ಪದರದಲ್ಲಿ ಅಡಗಿರುವುದನ್ನು ಕಾಣಬಹುದು. 
ಇಂತಹ ಪಳೆಯುಳಿಕೆಗಳಿಗಾಗಿ ಇತ್ತೀಚೆಗೆ ಬೇಡಿಕೆಯೂ ಹೆಚ್ಚಾಗಿದೆ. ಅದರಲ್ಲೂ 
ಜಪಾನ್ ಪೆಡಂಭೂತಗಳ ಪಳೆಯುಳಿಕೆಗಳಿಗಾಗಿ ಕೋಟ್ಯಂತರ ಯೆನ್‌ಗಳನ್ನು 
ಖರ್ಚು ಮಾಡುತ್ತಿದೆ. ಅಮೇರಿಕದ ಮಾಂಟಾನಾ, ಪೆಡಂಭೂತಗಳ ಭಂಡಾರ. 
ಅಲ್ಲಿ ದೊರೆಯುವ ಅಸ್ಥಿಪಂಜರಗಳಿಗೆ ಜಪಾನ್ ತ್ವರೆ ಮಾಡಿ ತನ್ನ ಬೇಡಿಕೆ 
ಸಲ್ಲಿಸಿ ತನ್ನ ಮೂಸಿಯಂಗಳನ್ನು ಅಲಂಕರಿಸುತ್ತಿದೆ. ಕಳೆದ ವರ್ಷ ದೊರೆತ 
ಪೆಡಂಭೂತಗಳ ಮುಂಗಾಲಿನ ಅಸ್ಥಿಪಂಜರವೊಂದನ್ನು 35 ಲಕ್ಷ ಡಾಲರ್ 
ತೆತ್ತು ಜಪಾನ್ ಕೊಂಡೊಯ್ದಿತು. ಅಮೇರಿಕದ ಕ್ಯಾಲಿಫೋರ್ನಿಯದಲ್ಲಿ 
ಚಿನ್ನಕ್ಕಾಗಿ ಈಗ್ಗೆ ನೂರಿಪ್ಪತ್ತು ವರ್ಷಗಳ ಹಿಂದೆ ಜನಜಾತ್ರೆಯೇ ಸೇರಿ 


77 / ಪೆಡಂಭೂತಗಳು ಅಳಿದವೇಕೆ? 


ನದಿಮರಳನ್ನೆಲ್ಲ ಜಾಲಿಸಿ ನಮ್ಮ ಕೋಲಾರದ ಚಿನ್ನದ ಗಣಿಗಳು ನೂರು 
ವರ್ಷಗಳ ಕಾಲ ಉತ್ಪಾದಿಸಿದ ಚಿನ್ನದ ಪ್ರಮಾಣವನ್ನು ಅಲ್ಲಿ ನಾಲ್ವೇ 
ವರ್ಷಗಳಲ್ಲಿ ಪಡೆದು ಹಲವರು ಕುಬೇರರಾದರು. ಈಗ ಕೊಲೆರೆಡೋ 
ಪ್ರಾಂತ್ಯದಲ್ಲಿ ಚಿನ್ನಕ್ಕಿಂತಲೂ ಅಮೂಲ್ಯವೆನಿಸುವ ಪೆಡಂಭೂತಗಳ 
ಅಸ್ಥಿಪಂಜರಕ್ಕಾಗಿ ದೇಶವಿದೇಶಗಳಿಂದ ಪ್ರಾಚೀನ ಜೀವಶಾಸ್ತ್ರಜ್ಞರು 
ದಂಡುದಂಡಾಗಿ ಬರುತ್ತಿದ್ದಾರೆ. ಅಷ್ಟೇ ಅಲ್ಲ , ಪೆಡಂಭೂತಗಳ ಅಂಡಕ್ಕಾಗಿ 
ಈಗಲೂ ಹಲವು ತಂಡಗಳು ಅಲ್ಲಿ ಜಮಾಯಿಸಿವೆ. ಪ್ರಯೋಗಶಾಲೆಗಳಲ್ಲಿ , 
ವಸ್ತುಸಂಗ್ರಹಾಲಯಗಳಲ್ಲಿ ಪೆಡಂಭೂತಗಳ ಮೊಟ್ಟೆ ಯೆಂದರೆ ಅವುಗಳಿಗೆ 
ಅತ್ಯಂತ ಮಹತ್ವವಿದೆ. ಹಾವು, ಓತಿ, ಹಲ್ಲಿಗಳಂತೆ ಪೆಡಂಭೂತಗಳೂ ಕೂಡ 
ಮೊಟ್ಟೆ ಹಾಕಿ ಮರಿ ಮಾಡುತ್ತಿದ್ದವು, ಶಿಶುಗಳನ್ನು ಸಂರಕ್ಷಿಸುತ್ತಿದ್ದವು, ಪಾಲನೆ 
ಪೋಷಣೆ ಮಾಡುತ್ತಿದ್ದವು, ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದವು. ಹಾರುತ್ತಿದ್ದ 
ತಮ್ಮ ವಂಶಜರ ಕಣ್ಣಿಂದ ಮೊಟ್ಟೆಯನ್ನು ತಪ್ಪಿಸಲು ನೆಲದಲ್ಲೇ ಗೂಡು 
ಮಾಡುವ ಕಲೆ ರೂಢಿಸಿಕೊಂಡಿದ್ದವು. ಹಕ್ಕಿಗಳಂತೆ ಕಾವು ಕೊಡಲು ಅವು 
ಮೊಟ್ಟೆಯ ಮೇಲೆ ಕೂಡುತ್ತಿರಲಿಲ್ಲ . ಐವತ್ತು ಟನ್ ತೂಗುತ್ತಿದ್ದ ಅಮ್ಮ 
ಕಾವು ಕೊಡಲು ಮೊಟ್ಟೆಯ ಮೇಲೆ ಕುಳಿತರೆ ಭ್ರೂಣದ ಗತಿ? ಎಂದೇ 
ಸುತ್ತಲ ಚೌಗಿನ ಬಳಿ ಉದುರಿದ ತರಗೆಲೆ, ಕಸ ಕಡ್ಡಿಗಳನ್ನು ಆರಿಸಿ 
ಮೊಟ್ಟೆಗಳನ್ನು ಮರೆ ಮಾಡುತ್ತಿದ್ದವು. ಅಂಥ ಮೊಟ್ಟೆಗಳ ಸಾಲು ಸಾಲುಗಳೇ 
ದೊರೆತು ಇಂದು ಆರೂವರೆ ಕೋಟಿ ವರ್ಷಗಳ ಹಿಂದೆ ಬಾಳಿದ್ದ ಈ ದೈತ್ಯ 
ಜೀವಿಗಳ ಬದುಕಿನ ಮೇಲೆ ಹೊಸ ಬೆಳಕು ಚೆಲ್ಲಿದೆ. ಪಾಲನೆ ಪೋಷಣೆ 
ಮಾಡಿ ಪುಟ್ಟ ಪಾಪಗಳನ್ನು ಬೆಳೆಸಿ ಪ್ರೀತಿಯ ಅಮ್ಮನಾಗಿ ಅವು ತಮ್ಮ 
ವಂಶಗಳನ್ನು ಬೆಳೆಸಿವೆ. 

ಕೆನಡದ ಆಲ್ಬರ್ಟ್‌ನಲ್ಲಿ ಈಗ್ಗೆ ಕೆಲವು ವರ್ಷಗಳ ಹಿಂದೆ ಶಾಲೆಗೆ 
ಹೋಗುತ್ತಿದ್ದ ಹುಡುಗಿ ದಾರಿಯಲ್ಲಿ ಕುತೂಹಲಕ್ಕಾಗಿ ನೆಲ ಬಗೆದಾಗ 
ಪೆಡಂಭೂತಗಳ ಸಾಲು ಸಾಲು ಮೊಟ್ಟೆಗಳು ನೆಲದ ಮೇಲೆಕಾಣಿಸಿಕೊಂಡವು. 
ಈ ಮೊಟ್ಟೆಗಳನ್ನು ಪೆಡಂಭೂತ ಇಟ್ಟದ್ದು ಎಪ್ಪತ್ತೈದು ದಶಲಕ್ಷ ವರ್ಷಗಳ 
ಹಿಂದೆ . ಬಾತುಕೋಳಿಮೂತಿಯ ಐದು ಟನ್ ಭಾರದ ಪೆಡಂಭೂತವೊಂದು 
ಮರಿ ಮಾಡಲು ಅಲ್ಲಿ ಮೊಟ್ಟೆ ಇಟ್ಟಿತ್ತು . ಅದು ಮರಿಯಾಗಲೇ ಇಲ್ಲ . 
ಏಕೆಂದರೆ ಮೊಟ್ಟೆ ಒಡೆಯಲೇ ಇಲ್ಲ . ಇಂದು ದೊರೆತಿರುವ ಪೆಡಂಭೂತಗಳ 
ಪೆಡಂಭೂತಗಳು ಅಳಿದವೇಕೆ? / 78 


ಮೊಟ್ಟೆಗಳ ಪೈಕಿ ಇಲ್ಲಿ ದೊರೆತ ಮೊಟ್ಟೆಗಳು ಹೆಚ್ಚು ಬಲಿತ ಮೊಟ್ಟೆ ಎಂದು 
ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಒಂದೇ ಸಾಲಿನಲ್ಲಿ ಹನ್ನೆರಡರಿಂದ 
ಇಪ್ಪತ್ನಾಲ್ಕು ಮೊಟ್ಟೆಗಳನ್ನು ಇಟ್ಟು ಕೊಳೆತ ಕಸಕಡ್ಡಿ ಒಣಗಿದ ರೆಂಬೆಗಳು 
ಇವುಗಳನ್ನು ತಾಯಿ ತನ್ನ ಮೊಟ್ಟೆಯ ಮೇಲಿಟ್ಟು ಸಂರಕ್ಷಿಸಿತ್ತು . ಈಗ ಅದೇ 
ಜಾಗವನ್ನು ಕೆನಡ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡಿದೆ. ಒಂದೂವರೆ 
ಕಿ. ಮೀ . ಸುತ್ತಳತೆಯಲ್ಲಿ ಪೆಡಂಭೂತಗಳ ಶಿಶು ಸಂರಕ್ಷಣಾ ಕೇಂದ್ರಗಳು 
ಹಲವು ಇವೆ. ಈ ಮೊಟ್ಟೆಯ ತಾಯಂದಿರನ್ನು ' ಹಿಪಾಕ್ರೋಸಾರಸ್' ಎಂದು 
ತಜ್ಞರು ಗುರುತಿಸಿದ್ದಾರೆ. ಹಿಪಾಕ್ರೋಸಾರಸ್‌ನ ಪುಟ್ಟ ಮರಿಗಳ 
ಪಳೆಯುಳಿಕೆಗಳು ಕೂಡ ಈಗ ದೊರೆತಿವೆ . ಹುಟ್ಟುತ್ತಲೇ ಬಲಿತ ಉಡದಷ್ಟು 
ದೊಡ್ಡದಾದ ಈ ಪೋರರು ಆಗಿನ ಕಾಲದಲ್ಲಿ ಸುತ್ತಾಡಿ ಆಹಾರ ಪಡೆಯಲು 
ಅಮ್ಮನ ನೆರವು ಪಡೆದಿದ್ದವು. ಮಾಂಟಾನದ ಪೆಡಂಭೂತಗಳ ಸಮಾಧಿಯಿರುವ 
ಜಾಗದಲ್ಲಿ ಮೊಟ್ಟೆ ಬೆಟ್ಟ ಎಂಬ ಗುಡ್ಡವಿದೆ. ಪೆಡಂಭೂತಗಳು ತಮ್ಮ 
ಮರಿಗಳನ್ನು ಬೆಳೆಸಲು ಮೊಟ್ಟೆ ಇಡುತ್ತಿದ್ದ ಜಾಗ ಇದು. ಹಲವು ಪ್ರಾಚೀನ 
ಜೀವಶಾಸ್ತ್ರಜ್ಞರು ಇದನ್ನು ಪೆಡಂಭೂತಗಳ ಪ್ರಸೂತಿಗೃಹ ಎನ್ನುತ್ತಾರೆ. 
ಇತ್ತೀಚೆಗೆ ಮಾಂಟಾನಾ ಮೊಟ್ಟೆಯ ಬೆಟ್ಟಕ್ಕೆ ಅಂಡವನ್ನರಸಿ ಅಂಡಲೆದು ಬರುವ 
ಬೇಟೆಗಾರರ ಸಂಖ್ಯೆ ಹೆಚ್ಚುತ್ತಿದೆ. ಈಗ್ಗೆ ಎರಡು ವರ್ಷಗಳ ಹಿಂದೆ ಇದೇ 
ಜಾಗದಲ್ಲಿ ಒಂದೆಡೆ ಹತ್ತೊಂಬತ್ತು ಮೊಟ್ಟೆಗಳು ದೊರೆತವು. ಇದರ ಅಮ್ಮನ 
ಕುಲಗೋತ್ರ ಜೀವವಿಜ್ಞಾನಿಗಳಿಗೆ ತುಂಬಾ ಹೊಸದು . ಇದರ ಅಸ್ಥಿಪಂಜರ 
ಕೂಡ ಎಲ್ಲಿಯೂ ಕಂಡುಬಂದಿಲ್ಲ . 15 . 24 ಸೆಂ . ಮೀ . (6 ಇಂಚು) ಉದ್ದ 
ಪುಟಾಣಿ ಸೌತೆಕಾಯಿ ಆಕಾರದ ಈ ಮೊಟ್ಟೆಗಳ ಒಳಗಿದ್ದ ಭ್ರೂಣಗಳನ್ನು 
ಕ್ಷ ಕಿರಣ ಹಾಯಿಸಿ ಪತ್ತೆ ಹಚ್ಚಿದರು. ಇತ್ತೀಚೆಗೆ ಕಂಪ್ಯೂಟರೈಸ್ಟ್ ಆಕ್ಸಿಯಾನ 
ಟೋಮೋಗ್ರಫಿ' ಎಂಬ ವಿಧಾನ ಬಳಸಿ ದೈತ್ಯ ಪೆಡಂಭೂತಗಳ ಮೊಟ್ಟೆಯ 
ಭ್ರೂಣದ ಹಲವು ಹಂತಗಳನ್ನು ನವಿರಾಗಿ ಚಿತ್ರಿಸಿದ್ದಾರೆ. ಕ್ಯಾನ್ಸರ್ ಗಡ್ಡೆಗಾಗಿ 
ವೈದ್ಯಕೀಯ ತಪಾಸಣೆ ಮಾಡುವುದು ಈ ವಿಧಾನದಿಂದಲೇ . ಆಗತಾನೇ ಹೊಸ 
ಚರ್ಮ ಮೂಡುತ್ತಿದ್ದ ಮರಿಗಳು ಮುಂದೆ ಅಮ್ಮನ ಜಗತ್ತನ್ನು ನೋಡಲೇ 
ಇಲ್ಲ . ಅತ್ಯಂತ ನಾಜೂಕಾಗಿ ಒಂದುಭೂಣವನ್ನು ತುಂಬಿಕೊಂಡಿದ್ದ ಖನಿಜದ 
ಆವರಣದಿಂದ ಬಿಡಿಸಿ ಜೀವ ವಿಜ್ಞಾನಿಗಳು ಹೊರತೆಗೆದಿದ್ದಾರೆ. ಈಗ ಅದರ 
ಅಮ್ಮ ಮೊಟ್ಟೆ ಇಟ್ಟ ಏಳೂವರೆ ಕೋಟಿ ವರ್ಷಗಳ ನಂತರ ಭ್ರೂಣ, 


79 / ಪೆಡಂಭೂತಗಳು ಅಳಿದವೇಕೆ? 


ವಿಜ್ಞಾನಿಗಳ ಕೈ ಸೇರಿದೆ. ಪುಟಾಣಿ ಕಡಲ ಕುದುರೆಯ ರೂಪದ ಪೆಡಂಭೂತದ | 
ಈ ಪುಟ್ಟ ಪಾಪ ಕಣ್ಣನ್ನು ಕೂಡ ಬಿಟ್ಟಿರಲಿಲ್ಲ . ಅಮೇರಿಕದ ಊಠಾದಲ್ಲಿ 
ದೊರೆತ ಹದಿನೈದುಕೋಟಿ ವರ್ಷಗಳ ಹಿಂದಿನ ಮೊಟ್ಟೆಗಳ ಭೂಣವನ್ನು 
ಈಗ ಬೇರ್ಪಡಿಸುವಲ್ಲಿ ವಿಜ್ಞಾನಿಗಳು ಸಫಲರಾಗಿದ್ದಾರೆ. ಬಹುಶಃ ಈ ಭ್ರೂಣ 
ಜಗತ್ತಿನ ಅತ್ಯಂತ ಪುರಾತನ ಭೂಣವಾಗಲಿದೆ. ಮೊಟ್ಟೆಯೊಳಗಿನ ಈ ಪುಟ್ಟ 
ದೈತ್ಯ ಬಾಲದ ಕಪ್ಪೆಮರಿಯಂತೆ ಮುದುರಿಕೊಂಡಿದೆ. 
- 20 ಸೆಂ . ಮೀ . (8 ಇಂಚು) ಉದ್ದದ ದೈತ್ಯ ಪೆಡಂಭೂತದ ಮೊಟ್ಟೆ ಗಳು 
ಆಲ್ಬರ್ಟ್ ಪ್ರಾಂತ್ಯದಲ್ಲಿ ಇತ್ತೀಚೆಗೆ ಮತ್ತಷ್ಟು ದೊರೆತವು. ಬೆಳೆದ ಭ್ರೂಣದ 
ಎಲುಬು ತಂದು ಯಥಾವತ್ತಾಗಿ ಜೋಡಿಸಿದಾಗ ಅದು 45 ಸೆಂ . ಮೀ . (18 | 
ಇಂಚು) ಉದ್ದಕ್ಕೆ ಹಬ್ಬಿತ್ತು . ಅದರ ಅಂಗರಚನೆಯನ್ನು ಅರಿತ 
ಜೀವವಿಜ್ಞಾನಿಗಳು ಇದು ಕೂಡ ಬಾತುಕೋಳಿಮೂತಿಯ ಹಿಪಾಕ್ರೋಸಾರಸ್ 
ಪೆಡಂಭೂತ ಭ್ರೂಣವೆಂಬ ಅಂಶವನ್ನು ಪತ್ತೆ ಮಾಡಿದರು . 
ಪ್ರಯೋಗಾಲಯಗಳಲ್ಲಿ ಪೆಡಂಭೂತಗಳ ಅಸ್ಟಿಗಿಂತಲೂ ಅವುಗಳ ಮೊಟ್ಟೆ ಗಳೇ 
ಹೆಚ್ಚು ಕುತೂಹಲ ಕೆರಳಿಸಿವೆ . ಭ್ರೂಣದಿಂದ ಅವುಗಳ ದೇಹರಚನೆ, 
ಅಂಗಾಂಗಗಳ ಬಗ್ಗೆ ಸ್ಪಷ್ಟ ಮಾಹಿತಿ ದೊರೆತು ಅವುಗಳನ್ನು ವರ್ಗಿಕರಿಸುವುದು 
ಸುಲಭ. ಮಾಂಟಾನಾದಲ್ಲಿ ಅಂಡಗಳನ್ನರಸಿ ಬರುವ ಜೀವ ವಿಜ್ಞಾನಿಗಳ 
ಸಂಖ್ಯೆ ಕ್ರಿ . ಶ. 1978ರಿಂದಲೂ ದ್ವಿಗುಣವಾಗುತ್ತಿದೆ. ಏಕೆಂದರೆ ಮಾಂಟಾನಾ 
ಜಗತ್ತಿನ ಪೆಡಂಭೂತಗಳ ಅತಿ ದೊಡ್ಡ ಪ್ರಸೂತಿಗೃಹ, ಜೀವ ವಿಜ್ಞಾನಿಗಳು 
ಮೊಟ್ಟೆಯನ್ನು ಪತ್ತೆ ಹಚ್ಚಿರುವ ಈ ಗೂಡುಗಳನ್ನು ' ಬೇಬಿ ಸಿಟ್ಟಿಂಗ್ ' ಎಂದೇ 
ಸಂಬೋಧಿಸುತ್ತಾರೆ. ಊಠಾದ ಪೈನ್ ಎಂಬಲ್ಲಿ ಕಲ್ಲು ಗಣಿಯೊಂದನ್ನು 
ಅಗೆಯುತ್ತಿದ್ದಾಗ, ಹದಿನೈದುಕೋಟಿ ವರ್ಷಗಳ ಹಿಂದೆ ತನ್ನ ವಂಶಜರನ್ನೆ 
ಪೀಡಿಸಿ ಬಲಿ ತೆಗೆದುಕೊಂಡು ಭಯಂಕರವಾಗಿ ಮೈಮೇಲೆ ಎರಗುತ್ತಿದ್ದ 
ಟೈರನೋಸಾರಸ್ ಎಂಬ ದೈತ್ಯನ ಮೊಟ್ಟೆಗಳನ್ನು ಕ್ರಿ . ಶ. 1988ರಲ್ಲಿ ಪತ್ತೆ 
ಹಚ್ಚಲಾಯಿತು. 
- ಗೋಬಿ ಮರುಭೂಮಿಯಲ್ಲಿ ದೈತ್ಯ ಪೆಡಂಭೂತಗಳ ಪಳೆಯುಳಿಕೆಗಳು 
ದೊರೆತ ಎಪ್ಪತ್ತು ವರ್ಷಗಳ ನಂತರವೂ ಇಂದಿಗೂ ಆ ಮರುಭೂಮಿಗೆ 
ಸಂಶೋಧಕರ ಪ್ರವಾಹವೇ ಬರುತ್ತಿದೆ. ಏಷ್ಯದಲ್ಲೇ ಅದೊಂದು 
ಪೆಡಂಭೂತಗಳ ಅತಿ ದೊಡ್ಡ ಸಮಾಧಿ, ವಿಜ್ಞಾನಿಗಳಿಗೆ ಅದೊಂದು 
ಪೆಡಂಭೂತಗಳು ಅಳಿದವೇಕೆ? / 80 


ಪೆಡಂಭೂತಗಳ ಪವಿತ್ರ ಸ್ಥಳ, ಮರಳುಗಾಡಿನಲ್ಲಿ ಜೀವ ಮಿಡಿಯುವಂತೆ 
ವಿಜ್ಞಾನಿಗಳು ದಂಡುದಂಡಾಗಿ ಅಲ್ಲಿಗೆ ಬರುತ್ತಿದ್ದಾರೆ. ಮರಳನ್ನು ಕೆದಕುತ್ತಾರೆ, 
ಪೆಡಂಭೂತಗಳ ಮೂಳೆಗಳನ್ನು ಸಂಗ್ರಹಿಸುತ್ತಾರೆ. ಕೆಲವರಿಗೆ ಬೆನ್ನು ಮೂಳೆ 
ದೊರೆತರೆ ಮತ್ತೆ ಕೆಲವರು ಕಾಲಿನ ಮೂಳೆಹೊರ ತೆಗೆಯುತ್ತಾರೆ. ಮತ್ತೊಂದು 
ತಂಡ ಪಕ್ಕೆಲುಬು ಹಿಡಿದು ತಮ್ಮ ಸಂಗ್ರಹಕ್ಕೆ ಸೇರಿಸಿಕೊಳ್ಳುತ್ತಾರೆ. ಬಗೆದಷ್ಟೂ 
ಗೋಬಿ ಮರುಭೂಮಿ ಪೆಡಂಭೂತಗಳ ಅಕ್ಷಯ ಭಂಡಾರವಾಗಿದೆ. 
ಪ್ರತಿವರ್ಷವೂ ಹೊಸಪ್ರಭೇದಗಳು ಈ ಮರುಭೂಮಿಯಿಂದ ಬಿಡುಗಡೆಯಾಗಿ 
ವಸ್ತುಸಂಗ್ರಹಾಲಯ ಸೇರುತ್ತಿವೆ, ಹಳೆಯ ಪ್ರಭೇದಗಳನ್ನು ಈ ಮೂಳೆಗಳು 
ಅಣಕಿಸುತ್ತಿವೆ . ಇತ್ತೀಚೆಗಷ್ಟೆ 12 ಮೀಟರ್ ( 40 ಅಡಿ) ಉದ್ದದ 
ಟೈರನೋಸಾರಸ್‌ನ ಅಸ್ಥಿಪಂಜರದ ಹದಿನೈದು ಮಾದರಿಗಳು ದೊರೆತವು. 
ಭಾರಿ ಗಾತ್ರದ ತಲೆಬುರುಡೆ, 15 ಸೆಂ . ಮೀ . (6 ಇಂಚು) ಉದ್ದದ ದಂತಪಂಕ್ತಿ , 
4.87 ಮೀಟರ್ ( 16 ಅಡಿ) ಎತ್ತರದ ಈ ಹೊಸ ಅಸ್ಥಿಪಂಜರದಿಂದ ಹೊಸ 
ಪ್ರಭೇದವೇ ಬೆಳಕಿಗೆ ಬಂತು. ಅದರ ಭಯಂಕರ ರೂಪವೇ ಅದರ 
ಹೆಸರಾಯಿತು. ಈ ಹೊಸಜೀವಿಯ ಹೆಸರು ' ಟಾಟೋಸಾರಸ್' ಎಂದರೆ 
ಭಯಂಕರ ಹಲ್ಲಿ , ನಾಲ್ಕು ಕಾಲಲ್ಲಿ ಉಡದಂತೆ ತೆವಳುತ್ತಿದ್ದ, 9. 15 ಮೀಟರ್ 
( 30 ಅಡಿ) ಉದ್ದದ ತನ್ನ ಭಾರಿ ದೇಹವನ್ನು ಎಳೆಯುತ್ತಿದ್ದ 2.44 ಮೀಟರ್ 
(8 ಅಡಿ) ಎತ್ತರದ ದೈತ್ಯ ಪೆಡಂಭೂತ ಸಿಗೋಸಾರಸ್ ' ನ ಅಸ್ಥಿಪಂಜರವೂ 
ದೊರೆಯಿತು. ಸಿಗೋಸಾರಸ್ ಎಂದರೆ ನಿಧಾನವಾಗಿ ತೆವಳುವ ಹಲ್ಲಿ . ಸತ್ತವರ 
ದೊರೆ ಎಕ್ಸಿಕ್ ಎಂದು ಲಾಮಾಗಳು ನಂಬುತ್ತಾರೆ. ಗೋಬಿಮರುಭೂಮಿಯಲ್ಲಿ 
ಹೊಸದಾಗಿ ಪತ್ತೆ ಹಚ್ಚಿದ ಸರೀಸೃಪದ ಪಳೆಯುಳಿಕೆಗೆ ಹಕ್ಕಿಯಂತೆ ಬಾಗಿದ 
ಕೊಕ್ಕು, ಅದರೊಳಗೆ ಪುಟ್ಟ ಹರಿತವಾದ ದಂತಪಂಕ್ತಿ , ಪುಟಾಣಿ ದೇಹ ಇಂತಹ 
ಸರೀಸೃಪವನ್ನು ಹಿಂದೆ ವರ್ಣಿಸಿರಲಿಲ್ಲ . ಎಕ್ಸಿಕ್‌ನ ಜ್ಞಾಪಕಾರ್ಥವಾಗಿ ಈ 
ಪುಟಾಣಿ ಪೆಡಂಭೂತವನ್ನು 'ಎರ್ಲಿಕೋಸಾರಸ್' ಎಂದೇ ಕರೆದರು. ಉತ್ತರ 
ಅಮೇರಿಕದಲ್ಲಿ ಕಂಡುಬರುವ ಪೆಡಂಭೂತಗಳ ಪಳೆಯುಳಿಕೆಗಳು ಬಹುಪಾಲು 
ಗೋಬಿ ಮರುಭೂಮಿಯಲ್ಲಿ ದೊರೆಯುತ್ತವೆ. ಕ್ರಿಟೇಷಿಯಸ್ ಯುಗದಲ್ಲಿ 
ಏಷ್ಯದ ಪೆಡಂಭೂತಗಳು ಮಂಗೋಲಿಯದ ಮೂಲಕ ಗುಳೆ ಹೊರಟು , 
ಅಲಾಸ್ಕ , ಪೂರ್ವ ಸೈಬೀರಿಯವನ್ನು ಕೂಡಿಸುವ ಬೇರಿಂಗ್ ಜಲಸಂಧಿಯ 
ಮೂಲಕ ಉತ್ತರ ಅಮೇರಿಕ ತಲುಪಿರಲು ಸಾಧ್ಯ . ಅಲ್ಲೊಂದು ಭೂ ಸೇತುವೆ 

81 / ಪೆಡಂಭೂತಗಳು ಅಳಿದವೇಕೆ? 


ಇರದಿದ್ದರೆ ಈ ದೈತ್ಯರು ಜಲಸಂಧಿಯನ್ನು ದಾಟುವುದಾದರೂ ಹೇಗೆ? ಏಷ್ಯದ 
ಪೆಡಂಭೂತಗಳು ಉತ್ತರ ಅಮೇರಿಕದ ದೈತ್ಯರೊಡನೆ ಸೆಣಸಿ ಅವನ್ನು 
ನೆಲಕ್ಕುರುಳಿಸಿ ತಾವು ಅಲ್ಲಿ ಅಧಿಕಾರ ಸ್ಥಾಪಿಸಿರಬಹುದು. ಗೋಬಿ 
ಮರುಭೂಮಿ ಪೆಡಂಭೂತಗಳ ರುದ್ರಭೂಮಿ . ಅಲ್ಲಿ ಯಾವ ದೈತ್ಯರ ಮೂಳೆ 
ದೊರೆತರೂ ಅದು ಚಿನ್ನಕ್ಕಿಂತಲೂ ಹೆಚ್ಚು ಪ್ರಶಸ್ತ ; ಏಕೆಂದರೆ ಅಂತಹ 
ಅಸ್ಥಿಪಂಜರದಿಂದ ಆರೂವರೆಕೋಟಿ ವರ್ಷಗಳ ಹಿಂದಿನ ಜೀವಿಗಳ ಉಗಮ , 
ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯ . 


ಪೆಡಂಭೂತಗಳ ಉದ್ಯಾನವನ 


ನಗರ, ಪಟ್ಟಣಗಳಲ್ಲಿ ಉದ್ಯಾನವನ ಪ್ರಮುಖ ಆಕರ್ಷಣೆ . ಸುಂದರ 
ಹೂತೋಟಗಳು, ಬಗೆಬಗೆಯ ಗಿಡಮರ, ಹಸುರು ನೆಲ ಮಟ್ಟಸವಾಗಿ 
ಕತ್ತರಿಸಿದ ಗಿಡಗಳ ಹಲವು ಜ್ಯಾಮಿತಿ ನಮೂನೆಗಳು ಬೆರಗುಗೊಳಿಸುತ್ತವೆ, 
ಮನಸ್ಸನ್ನು ಮುದಗೊಳಿಸುತ್ತವೆ. ಆದರೆ ಪೆಡಂಭೂತಗಳಿಗೆಂದೇ ಉದ್ಯಾನವನ 
ನಿರ್ಮಿಸಿರುವುದು ವಿಸ್ಮಯಗಳಲ್ಲೊಂದು . ಇಂದು ಅಲ್ಲಿ ಪೆಡಂಭೂತಗಳು 
ಸೈರ ತಿರುಗಲು ಬರುವುದಿಲ್ಲ . ಸ್ವಚ್ಛಂದವಾಗಿ ಹಲವುಕೋಟಿ ವರ್ಷಗಳ 
ಹಿಂದೆ ತಿರುಗುತ್ತಿದ್ದ ಪೆಡಂಭೂತಗಳು ಸಮಾಧಿಯಾದ ಬಗೆ ಇಲ್ಲಿದೆ. 

ಅಮೇರಿಕದ ಕೊಲೆರೆಡೋ ಪ್ರಾಂತ್ಯ ಎರಡು ಲಕ್ಷ ನಲವತ್ತು ಸಾವಿರ 
ಚದರ ಕಿ. ಮೀ . ವಿಸ್ತೀರ್ಣದ ಎತ್ತರವಾದ ಪ್ರಸ್ಥಭೂಮಿ . ಅಲ್ಲಿ ಆಳದಲ್ಲಿ 
ಕೊಲೆರೆಡೋ ನದಿ ಹರಿದು ಕಂದಕಗಳನ್ನು ನಿರ್ಮಿಸಿದೆ. ಈ ನದಿಯ ಮುಂಚಿನ 
ಹೆಸರು ಗ್ರಾಂಡ್ ನದಿ. ಅಲ್ಲಿನ ಮಹಾ ಪ್ರಪಾತಗಳು ನಮ್ಮ ಮಧ್ಯಪ್ರದೇಶದ 
ಚಂಬಲ್ ಕಣಿವೆಗಳಿಗಿಂತಲೂ ಆಳ, ಭಯಾನಕ . ಅವು ದಿಕ್ಕು ತಪ್ಪಿಸುತ್ತವೆ. 
ತಳಕ್ಕಿಳಿದರೆ ಮಹಾ ಗೋಡೆಯಂತೆಯೇ ಕಂದಕಗಳು ಕಾಣಿಸುತ್ತವೆ. ಇಲ್ಲಿ 
ನಿಸರ್ಗ ತನ್ನ ಭಯಾನಕ ರೂಪವನ್ನು ತೋರುತ್ತದೆ. ಗಾಳಿ , ಮಳೆ, ಬಿಸಿಲ 
ಝಳಕ್ಕೆ ಶಿಲೆಗಳು ಬಿರಿದು ಸುಂದರ ನೈಸರ್ಗಿಕ ಕಮಾನುಗಳನ್ನೇ ರಚಿಸಿದೆ. 
ನೆಲದಿಂದ ಕೆಳಗೆ ಒಂದೂವರೆ ಕಿ. ಮೀ . ಆಳದಲ್ಲಿ ಕೊಲೆರೆಡೋ ನದಿ ಹರಿಯುವ 
ಜುಳುಜುಳು ಶಬ್ದ ಮಾತ್ರ ಕೇಳಿಸುತ್ತದೆ. ನಿಸರ್ಗದ ಸುಂದರ ಕೆತ್ತನೆಗೆ 
ವಿಡಂಭೂತಗಳು ಅಳಿದವೇಕೆ? / 82 


11)1)11) 


83 / ಪೆಡಂಭೂತಗಳು ಅಳಿದವೇಕೆ? 


ಚಿತ್ರ17. 
ಗೂಡುಗಳಲ್ಲಿ 
ಮೊಟ್ಟೆಯಿಟ್ಟು 
ನವಜಾತ 
ಶಿಶುಗಳನ್ನು 
ಸಂರಕ್ಷಿಸುತ್ತಿದ್ದ 
ಮೆಯಸಾರ್ 
ಪೆಡಂಭೂತಗಳು 


6 


ನೇ 


ಸರಿಸಾಟಿಯಿಲ್ಲದ ಕುಸುರಿ ಕೆಲಸವನ್ನು ಇಲ್ಲಿ ಶಿಲೆಯಲ್ಲಿ ಕಾಣಬಹುದು. 
ಇಲ್ಲಿ ಹಿಂದೆ ನೆಲ ಕುಸಿದು ಸಾಗರದ ಪಾಲಾಗಿದೆ, ಸಾಗರದಿಂದ ಮತ್ತೆ 
ಮೇಲೆದ್ದು ಪ್ರಸ್ಥಭೂಮಿಯಾಗಿರುವ ನಿದರ್ಶನವಿದೆ. ನೆಲದಾಳದಲ್ಲಿ ಹೇರಳ 
ಕಲ್ಲಿದ್ದಲ ಸಂಪನ್ಮೂಲ ಅಡಗಿ ಕುಳಿತಿದೆ. 

ಕ್ರಿ . ಶ. 1906 ರಲ್ಲಿ ಜಾನ್ ಆಟೋ ಎಂಬ ನಿಸರ್ಗ ಪ್ರೇಮಿ ಕೊಲೆರೆಡೋದ 
ಸೌಂದರ್ಯಕ್ಕೆ ಮಾರುಹೋಗಿ ಸರ್ಕಾರಕ್ಕೆ ದುಂಬಾಲು ಬಿದ್ದು ಅದು ರಾಷ್ಟ್ರದ 
ಆಸ್ತಿ ಎಂದು ಸಾರಲು ಬಹುವಾಗಿ ಪ್ರಯತ್ನಿಸಿ ಸಫಲನಾದ. ಇಂದು 
ಕೊಲೆರೆಡೋ ಪ್ರಸ್ಥಭೂಮಿಯಲ್ಲಿ ಈ ನಿಸರ್ಗ ಪ್ರೇಮಿಯ ಪ್ರಯತ್ನದಿಂದ 
ರಾಷ್ಟ್ರೀಯ ಉದ್ಯಾನವೊಂದು ಅಸ್ತಿತ್ವಕ್ಕೆ ಬಂದಿದೆ. ಈ ಉದ್ಯಾನದಲ್ಲಿ 
ಸುತ್ತಾಡಿದರೆ ಅಲ್ಲಿ ಏಳೂವರೆ ಕೋಟಿ ವರ್ಷಗಳ ಹಿಂದೆ ಅಂಡಲೆಯುತ್ತಿದ್ದ 
ಪೆಡಂಭೂತಗಳ ಹೆಜ್ಜೆಯ ಗುರುತು ಕಾಣುತ್ತದೆ. ಅದರಲ್ಲೂ ಕಲ್ಲಿದ್ದಲಿನ 
ಸ್ವರದ ಮೇಲೆ ಹೆಜ್ಜೆ ಮೂಡಿಸಿದ ಪೆಡಂಭೂತಗಳ ಒಂದೊಂದು ಹೆಜ್ಜೆಯ 
ಅಂತರ 16. 25 ಅಡಿ ದೂರ, ಈ ದೈತ್ಯನ ಸ್ವರ್ಗವಾಗಿ ಹಿಂದೊಮ್ಮೆ 
ಕೊಲೆರೆಡೋ ಮರೆದಿತ್ತು . ಇಲ್ಲಿ ಗುಹೆಯಲ್ಲಿ ವಾಸ ಮಾಡುತ್ತಿದ್ದ ಮಾನವನು 
ನಾಗರಿಕತೆಯನ್ನು ಕಂಡ ಮೇಲೆ ಚಿನ್ನಕ್ಕಾಗಿ ನೆಲವನ್ನು ಕೆರೆದ ಗುರುತಿದೆ. 
ಕ್ರಿ .ಶ . 1900ರಲ್ಲಿ ಪ್ರಾಗ್ರೀವ ಶಾಸ್ತ್ರಜ್ಞನೊಬ್ಬ ಇಲ್ಲಿ ಸಂಶೋಧನೆಗೆ ತೊಡಗಿ 
ಮೃದು ಶಿಲೆಯಲ್ಲಿ ಅಡಗಿದ್ದ ದೈತ್ಯರ ದೈತ್ಯ ಬ್ರಾಕಿಯೋಸಾರಸ್‌ನ 
ಅಸ್ತಿಪಂಜರವನ್ನು ಅಲ್ಲಿಂದ ಹೊರತೆಗೆದ; ಪೆಡಂಭೂತಗಳ ಉದ್ಯಾನವನ 
ನಿರ್ಮಿಸಲು ಇದೇ ಪ್ರೇರಕ. ಇಲ್ಲಿ ರಿಗ್ ಹಿಲ್ಸ್ ಎಂಬ ಒಂದು ಬೆಟ್ಟದಲ್ಲಿ 
ಪೆಡಂಭೂತಗಳ ಅಸ್ಥಿಪಂಜರವನ್ನು ಈಗಲೂ ಅಗೆದು ತೆಗೆಯುತ್ತಾರೆ. 
ಇತ್ತೀಚೆಗಷ್ಟೇ ದೊರೆತ ಬ್ರಾಕಿಯೋಸಾರಸ್‌ನ ತೊಡೆಯ ಮೂಳೆಗಳು ಐನೂರ 
ನಲವತ್ತೊಂಬತ್ತು ಪೌಂಡ್ ತೂಗುತ್ತವೆ. ಪೆಡಂಭೂತಗಳ ಈ ಸಮಾಧಿ 
190. 801 ಎಕರೆ ಜಾಗವನ್ನು ಆಕ್ರಮಿಸಿದೆ. ಕ್ರಿ . ಶ. 1915 ರ ಅಕ್ಟೋಬರ್ 
ನಾಲ್ಕರಂದು ಈ ಸಮಾಧಿಯನ್ನು ರಾಷ್ಟ್ರೀಯ ಉದ್ಯಾನವನವೆಂದು 
ಘೋಷಿಸಲಾಯಿತು. 

ಅತಿ ಹೆಚ್ಚು ಪೆಡಂಭೂತಗಳ ಅವಶೇಷ ದೊರೆತಿರುವುದು ಉತ್ತರ 
ಅಮೇರಿಕೆಯ ಮಾಂಟಾನಾದಲ್ಲಿ . ಈವರೆಗೆ ಸುಮಾರು ಮುನ್ನೂರು 
ಪೆಡಂಭೂತಗಳ ಅಸ್ಥಿಪಂಜರವನ್ನು ಈ ಪ್ರದೇಶದಿಂದ ಅಗೆದು ತೆಗೆಯಲಾಗಿದೆ. 


ಪೆಡಂಭೂತಗಳು ಅಳಿದವೇಕೆ? / 84 


ಅದರಲ್ಲೂ ಈಗ್ಗೆ ಎರಡು ದಶಕಗಳಿಂದೀಚೆಗೆ ತೇ . ಇಪ್ಪತ್ತು ಭಾಗ . 
ಅಸ್ಥಿಪಂಜರಗಳು ದೊರೆತಿವೆ. ತೀರ ಇತ್ತೀಚೆಗೆ ದೊರೆತ ಅಲ್ಪಾಸಾರಸ್ ಎಂಬ 
ಪೆಡಂಭೂತದ ಅಸ್ಥಿಪಂಜರ ಜೋಡಿಸಿದಾಗ ಅದರ ಕತ್ತು ಐದನೆಯ 
ಮಹಡಿಯ ಕಿಟಕಿಗೆ ತೂರುತ್ತಿತ್ತು . ಕಳೆದ ನೂರೈವತ್ತು ವರ್ಷಗಳಿಂದ ಜೀವ 
ವಿಜ್ಞಾನಿಗಳು ದಂಡುದಂಡಾಗಿ ಮಾಂಟಾನಾದ ಈ ಭಾಗಕ್ಕೆ ಪ್ರತಿವರ್ಷವೂ 
ಯಾತ್ರೆಯಂತೆ ಬರುತ್ತಿದ್ದಾರೆ. ಟನ್ನುಗಟ್ಟಳೆ ಮೂಳೆಗಳನ್ನು ಬಗೆದು 
ವಾಹನಗಳಲ್ಲಿ ಸಾಗಿಸಿ ವೈಜ್ಞಾನಿಕ ನಾಮಕರಣ ಮಾಡಿ ವಸ್ತು 
ಸಂಗ್ರಹಾಲಯಗಳನ್ನು ತುಂಬುತ್ತಲೇ ಇದ್ದಾರೆ. ವಸ್ತುಸಂಗ್ರಹಾಲಯಗಳ 
ಸಮಾಧಿಗಳಾಗುತ್ತಿವೆ. 

ಸುಮಾರು ಇಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಭಾರತ, ಆಸ್ಟ್ರೇಲಿಯ , 
ಆಫ್ರಿಕ, ಅಂಟಾರ್ಕ್‌ಟಿಕಾ ಒಂದೇ ಕುಟುಂಬದ ಸದಸ್ಯರಂತೆ 
ದಕ್ಷಿಣಾರ್ಧಗೋಳದ ಒಂದೇ ಖಂಡಕ್ಕೆ ಅಂಟಿಕೊಂಡಿದ್ದವು. ಈ ದೊಡ್ಡ 
ಖಂಡವನ್ನೇ ಭೂವಿಜ್ಞಾನಿಗಳು ' ಗೊಂಡ್ವಾನ' ಖಂಡ ಎಂದು ಕರೆದಿದ್ದಾರೆ. 
ಹಾಗೆಯೇ ಉತ್ತರ ಅಮೇರಿಕ, ಏಷ್ಯ, ಯೂರೋಪು ಖಂಡಗಳೆಲ್ಲವೂ 
ಒಂದುಗೂಡಿದ್ದ ಮಹಾ ಖಂಡವನ್ನು ' ಲಾರಷ್ಯ ' ಎಂದು ಕರೆದಿದ್ದಾರೆ. 
ಪೆಡಂಭೂತಗಳು ಈ ಎರಡು ಮಹಾ ಖಂಡಗಳಲ್ಲೂ ಅಲೆದಿವೆ. ವಿಕಾಸದ 
ಬೇರೆ ಬೇರೆ ಪಥ ಹಿಡಿದು , ಪ್ರಭೇದಗಳಾಗಿ ಒಡೆದು ಅವು ಬಾಳಿದುದು 
ಈಗ ದೊರೆಯುತ್ತಿರುವ ಪಳೆಯುಳಿಕೆಗಳಿಂದ ತಿಳಿದುಬರುತ್ತಿದೆ. ಕೆಲವು 
ವರ್ಷಗಳ ಹಿಂದೆ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣ ಸಂಸ್ಥೆಯ ಭೂ 
ವಿಜ್ಞಾನಿಗಳು ಅಹಮದಾಬಾದಿನ ಸುತ್ತಮುತ್ತ ಪರಿಶೋಧನೆಗೆ ತೊಡಗಿದಾಗ 
ಅಹಮದಾಬಾದಿಗೆ ನೂರು ಕಿ. ಮೀ . ದೂರದಲ್ಲಿರುವ ಮನಸಿನೂರ್ 
ತಾಲ್ಲೂಕಿನ ರಾಹಿಯೊಲಿ ಎಂಬ ಹಳ್ಳಿಯ ಬಳಿ ಏಳು ಕೋಟಿ ವರ್ಷಗಳ 
ಹಿಂದೆ ಜೀವಿಸಿದ್ದ ಪೆಡಂಭೂತಗಳು ಮೊಟ್ಟೆ ಇಟ್ಟ ಜಾಗ ಪತ್ತೆಯಾಯಿತು. 
ಮೊಟ್ಟೆ ಗಳ ಮೃದು ಭಾಗ ಇರಲಿಲ್ಲ . ಸುಣ್ಣ , ಮರಳಿನಿಂದ ತುಂಬಿದ್ದರೂ 
ಆ ಜಾಗ ಮಾತ್ರ ಕದಲಿರಲಿಲ್ಲ . ಅದೇ ಸಾಲು, ಕೊಂಚವೂ ಅಲುಗದೆ ಮೊಟ್ಟೆ 
ಹಾಗೆಯೇ ಕುಳಿತಿತ್ತು . ಪಳೆಯುಳಿಕೆಯಾದ ಅದು ಕೋಳಿ ಮೊಟ್ಟೆಯಂತೆ 
ಸುಲಭವಾಗಿ ಒಡೆಯಲಿಲ್ಲ . ಬದಲು ಕಲ್ಲಾಗಿತ್ತು . ಮೂರು ಸೆಂ . ಮೀ . ಮಂದದ 
ಕವಚ, ಹದಿನೈದು ಸೆಂ . ಮೀ . ತ್ರಿಜ್ಯ , ಈಗಿನ ಅನೇಕ ಸರೀಸೃಪಗಳಂತೆ 

85 / ಪೆಡಂಭೂತಗಳು ಅಳಿದವೇಕೆ? 


0 


ಪೆಡಂಭೂತಗಳು ಸಾಲುಸಾಲಾಗಿ ಮೊಟ್ಟೆಯಿಡುತ್ತಿದ್ದವು. ಒಂದೇ ಬಾರಿಗೆ ಆರು | 
ಮೊಟ್ಟೆಗಳಿದ್ದ ಜಾಗವು ಕಂಡುಬಂದಿದೆ. 
- ಆಂಧ್ರಪ್ರದೇಶದ ಪ್ರುಹಿತ - ಗೋದಾವರಿ ಕಣಿವೆ ಅದಿಲಾಬಾದ್ 
ಜಿಲ್ಲೆಯಲ್ಲಿದೆ. ಪುನ್ಹಿತ ಕೂಡ ಒಂದು ನದಿ . ಈ ಕಣಿವೆ ಎಷ್ಟು 
ಪ್ರಸಿದ್ಧವಾಗಿದೆಯೆಂದರೆ ಹತ್ತು ವರ್ಷಗಳಿಂದ ಸತತವಾಗಿ ಇಲ್ಲಿನ ಇಪ್ಪತ್ತು 
ಕೋಟಿ ವರ್ಷಗಳ ಹಿಂದಿನ ಮರಳು, ಮೆಕ್ಕಲು ಜೇಡು ಮಣ್ಣನ್ನು ಬಗೆದು 
ಪೆಡಂಭೂತಗಳ ಅನೇಕ ಪ್ರಭೇದಗಳ ಅಸ್ಥಿಪಂಜರಗಳನ್ನು ತೆಗೆಯಲಾಗುತ್ತಿದೆ. 
ನಮ್ಮ ದೇಶದಲ್ಲಿ ದೊರೆತಿರುವ ಬಹುಪಾಲು ಪೆಡಂಭೂತಗಳ ಅಸ್ಥಿಪಂಜರಗಳು 
ಇಲ್ಲಿ ಯೇ ದೊರೆತಿವೆ. ಸಸ್ತನಿಗಳನ್ನು ಹೋಲುವ ಸರೀಸೃಪಗಳು, ನಾಲ್ಲೂ 
ಕಾಲನ್ನು ಬಳಸಿ ದೈತ್ಯ ಶರೀರವನ್ನು ಹೊತ್ತು ತೆವಳುತ್ತಿದ್ದ ಸಾರೋಪಾಡ್ 
ದೈತ್ಯರು, ಮಾಂಸಾಹಾರಿ ಪೆಡಂಭೂತಗಳು , ಹಕ್ಕಿಯಂತೆ ಹಾರಿ ಬಾನಿನಲ್ಲಿ 
ಮೆರೆದ ಉರಗಾಧಿಪತಿಗಳು ಗೋದಾವರಿ ತೀರದುದ್ದಕ್ಕೂ ಇಪ್ಪತ್ತು ಕೋಟಿ 
ವರ್ಷಗಳ ಹಿಂದೆ ಸ್ವಚ್ಛೆಯಾಗಿ ಅಲೆದಿವೆ . ಇಂದು ನಮಗೆ ಅಲ್ಲಿ ನೆಲ 
ಬಗೆದರೆ ಅವುಗಳ ಕಾಲು ಮೂಳೆ, ಬೆನ್ನು ಮೂಳೆ, ದವಡೆ ಕೆಲವೊಮ್ಮೆ 
ಪೂರ್ಣ ಶರೀರದ ಅಸ್ಥಿಪಂಜರ ದೊರೆಯುತ್ತದೆ. ಇವುಗಳಲ್ಲಿ ಬಹುಪಾಲು 
ಹೈದರಾಬಾದಿನ ವಸ್ತುಸಂಗ್ರಹಾಲಯದಲ್ಲಿ ಕಾಣಬಹುದು. ಅಮೆರಿಕದ 
ಪೆಡಂಭೂತಗಳ ರಾಷ್ಟ್ರೀಯ ಉದ್ಯಾನವನದಂತೆ ಅದಿಲಾಬಾದ್ ಜಿಲ್ಲೆಯ 
ಯಾಮನಪಲ್ಲಿ ಯ ಈ ಜಾಗವನ್ನು ಉದ್ಯಾನವನವನ್ನಾಗಿ ರೂಪಿಸಲು 
ಆಂಧ್ರಪ್ರದೇಶ ಸರ್ಕಾರ, ಅರಣ್ಯ ಇಲಾಖೆ, ಭೂ ವಿಜ್ಞಾನ ಇಲಾಖೆಗಳ 
ಸಹಯೋಗದೊಂದಿಗೆ ಈಗಾಗಲೇ ಯೋಜನೆಗಳನ್ನು ರೂಪಿಸಿದೆ. 
* ಮಧ್ಯಪ್ರದೇಶದ ಜಬ್ಬಲ್ಪುರದ ಬಳಿ ಲಾಮಟಾ ಘಟ್ಟ ಪ್ರದೇಶವಿದೆ. ದಕ್ಷಿಣ 
ಪ್ರಸ್ಥಭೂಮಿ ರೂಪಿಸಿರುವ ಬಸಾಲ್ಟ್ ಶಿಲಾಪ್ರವಾಹದ ಕೆಳಗೆ ನರ್ಮದಾ 
ಕಣಿವೆಯಿಂದ ಇತ್ಯ ಗೋದಾವರಿ ಕಣಿವೆಯವರೆಗೆ ಅಲ್ಲಲ್ಲೇ ಮರಳು, ಜೇಡು, 
ಸುಣ್ಣ ಶಿಲೆಗಳ ಸ್ವರಗಳಿವೆ. ಇವು ಬಹುತೇಕ ನದಿ ತಂದು ಸಂಚಯಿಸಿದ 
ಶಿಲೆಗಳು , ಜಬ್ಬಲ್ಪುರದ ಬಳಿ ಪರೋರಾ ಎಂಬ ಪಟ್ಟಣಕ್ಕೆ ಹನ್ನೆರಡು 
ಕಿ. ಮೀ . ದೂರದಲ್ಲಿರುವ ಪಿಸ್‌ ದುರ ಎಂಬಲ್ಲಿ ಆರು ಕೋಟಿ ವರ್ಷಗಳ 
ಹಿಂದೆ ಜೀವಿಸಿದ್ದ ಪೆಡಂಭೂತಗಳ ಅಸ್ಥಿಪಂಜರಗಳು ಸಿಕ್ಕಿವೆ. ಇವು 
ಮಡಗಾಸ್ಕರ್, ಬ್ರೆಜಿಲ್, ಪಟಗೋನಿಯಾಗಳಲ್ಲಿ ದೊರೆತಿರುವ 
ಪೆಡಂಭೂತಗಳು ಅಳಿದವೇಕೆ? / 86 


ಪೆಡಂಭೂತಗಳ ಅಸ್ಥಿಪಂಜರಗಳೊಂದಿಗೆ ಸಾಮರಸ್ಯ ತೋರುತ್ತವೆ. ಹಾಗೆಯೇ 
ಹನ್ನೆರಡು ಕೋಟಿ ವರ್ಷಗಳ ಹಿಂದೆ ತಮಿಳುನಾಡಿನ ತಿರುಚಿನಾಪಳ್ಳಿ 
ಅರಿಯಲೂರ್ ಭಾಗ ಸಂಪೂರ್ಣವಾಗಿ ಸಮುದ್ರದ ಆಕ್ರಮಣಕ್ಕೆ ತುತ್ತಾಗಿ 
ನೆಲದ ತುಂಬ ಸೀಮೆಸುಣ್ಣ ಪ್ರಕ್ಷೇಪನವಾಯಿತು. ಈ ಮೃದು ಶಿಲೆಯಲ್ಲಿ 
ಪಟ್ಟಕೋಯಿ ಎಂಬ ಭಾಗದಲ್ಲಿ ಮೆಗಲೋಸಾರಸ್‌ನ ಹಲ್ಲುಗಳು ಹಾಗೂ 
ಅಸ್ಥಿಪಂಜರಗಳು ದೊರೆತಿವೆ. 


ಪರದೆ ಜಾರಿತು 


ಆ ಗುಂಪಿನಲ್ಲಿ ಹತ್ತು ಹದಿನೈದು ಪೆಡಂಭೂತಗಳಿದ್ದವು. ತಾಯಿ ಎಪ್ಪತ್ತು 
ಟನ್ ತೂಕದ 15 .25 ಮೀಟರ್ ( 50 ಅಡಿ) ಎತ್ತರದ ಮಹಾ ಮಾತೆ. 
ಹೊಟ್ಟೆ ಯ ಅಡಿಯಲ್ಲಿ ಆನೆಯ ಗಾತ್ರದ ಮರಿಗಳು ಅತ್ತಿಂದಿತ್ತ ತೂರಿ 
ಓಡಾಡುತ್ತಿದ್ದವು, ತಾಯಿ ಮಕ್ಕಳ ಮೈ ನೆಕ್ಕುತ್ತಿತ್ತು . ಒಮ್ಮೆ ತಾಯಿ ಹಿಂತಿರುಗಿ 
ಕಾಲು ಚಲಿಸಿದರೆ ಪುಟ್ಟ ಗುಡ್ಡವೇ ಸರಿದಂತೆ ಭಾಸವಾಗುತ್ತಿತ್ತು . ಆಗಾಗ 
ಮರಿಗಳು ಗಾಬರಿಗೊಂಡು ಅಮ್ಮನ ಬಳಿ ಓಡಿ ಬರುತ್ತಿದ್ದವು. ಮಗದೊಮ್ಮೆ 
ಹಸುವಿನ ಕರುವಿನಂತೆ ನೆಗೆದು ಕುಪ್ಪಳಿಸುತ್ತ ಚಿನ್ನಾಟವಾಡುತ್ತಿದ್ದವು. ಇಡೀ 
ಎಪ್ಪತ್ತು ಟನ್ ಭಾರದ ಮೈಯನ್ನು ಬಲವಂತವಾಗಿ ತಿರುಗಿಸಿ ಬೆದರುಗಣ್ಣಿನಿಂದ 
ತಾಯಿ ನೋಡುತ್ತಿದ್ದುದು ಸಹಜವಾಗಿಯೇ ಇತ್ತು . ಏಕೆಂದರೆ ಕಣ್ಣು ತಪ್ಪಿಸಿ 
ಬಿಂದು ನುಗ್ಗುತ್ತಿದ್ದ ಗರಗಸದ ಹಲ್ಲಿನೊಂದಿಗೆ ಬಾಯಿ ತೆರೆದು , 
ಹಿಂಗಾಲಿನಲ್ಲಿ ಓಡಿ ಮೊಂಡ ಮುಂಗೈನಿಂದ ಫಕ್ಕನೆ ಬೇಟೆ ಹಿಡಿಯುತ್ತಿದ್ದ 
ಅಲ್ಲೊ ಸಾರಸ್‌ ಬಂದರೆ ಇಡೀ ಜೀವಿಗಳೇ ಥರಥರ ನಡುಗುತ್ತಿದ್ದವು. 
ಅಲ್ಲೊ ಸಾರಸ್ ಪೆಡಂಭೂತಗಳಲ್ಲಿ ದುಷ್ಟ ಪ್ರಾಣಿ. ಅಲ್ಲೊ ಸಾರಸ್‌ ದೈತ್ಯನಿಂದ 
ರಕ್ಷಿಸಿಕೊಳ್ಳಲು ಹಿಂಡಿನ ಸಮೇತ ಬ್ರಾಕಿಯೋಸಾರಸ್, ಬ್ರಾಂಟೋಸಾರಸ್ 
ದೈತ್ಯರು ನಡೆದರೆ ಭೂಮಿ ಕಂಪಿಸುತ್ತಿತ್ತು . ಇದು ನೂರಾನಲವತ್ತು ದಶಲಕ್ಷ 
ವರ್ಷಗಳ ಹಿಂದಿನ ಚರಿತ್ರೆ . ಈಗ ಅದು ಗತಕಾಲಕ್ಕೆ ಸೇರಿದ ಘಟನೆ. ಅದು 
ನಮಗೆ ನೆನಪಾಗಲೂ ಸಾಧ್ಯವಿಲ್ಲ . ಏಕೆಂದರೆ ಈಗಾಗಲೇ ತಿಳಿಸಿದಂತೆ ನೆನಪಿನ 
ಶಕ್ತಿ ಪಡೆದಿರುವ ಮಾನವ ಆಗ ಉದಯಿಸಿರಲಿಲ್ಲ . ಆನೆಯ ಹದಿನೈದು 

87 / ಪೆಡಂಭೂತಗಳು ಅಳಿದವೇಕೆ? 


ಪಟ್ಟು ತೂಕದ ಮಹಾಮಹಿಮರು, ತಮ್ಮ ಬಂಧು ಬಾಂಧವರು, 
ದಾಯಾದಿಗಳನ್ನೆ ಹರಿದು ಕಿತ್ತು ತಿಂದ ಮಾಂಸಾಹಾರಿ ಪೆಡಂಭೂತಗಳು, 
ತಮ್ಮ ರಕ್ಷಣೆಗೆ ಹುಟ್ಟುತ್ತಲೇ ಮೈಯೆಲ್ಲ ಗುರಾಣಿ ಮಾಡಿಕೊಂಡ ಮಹಾ 
ಪರಾಕ್ರಮಿಗಳು, ಮೂತಿಯಲ್ಲೇ ಕೋಡು ಮೂಡಿಸಿಕೊಂಡು ಯುದ್ದ 
ರಂಗಕ್ಕಿಳಿದ ರಣಧೀರರು, ಹಕ್ಕಿಯಂತೆ ಬಾನಲ್ಲಿ ಹಾರಿ ಮೊಟ್ಟೆಗಳನ್ನೇ ಕದ್ದು 
ತಿನ್ನಲು ಬರುತ್ತಿದ್ದ ಗಗನಗಾಮಿ ಪೆಡಂಭೂತಗಳ ಪಿಡುಗು, ಹಾಯಾಗಿ ನೀರಲ್ಲಿ 
ಹಡಗಿನಂತೆ ತೇಲಿ ಸಹಚರರಿಗೆ ದಿಗಿಲು ಹುಟ್ಟಿಸಿದ ದೈತ್ಯ ಜೀವಿಗಳು ಎಲ್ಲ 
ಏಕಾಏಕಿ ನೆಲ ಕಚ್ಚಿದವು. ಪೆಡಂಭೂತಗಳ ಸಾವು ಇಂದಿಗೂ ನಿಗೂಢ. 
ಯಾವುದು ಈ ದೈತ್ಯ ಜೀವಿಗಳಿಗೆ ಸಾವು ತಂದ ಅಸ್ತ್ರ ? ಯಾದವೀ ಕಲಹವೇ , 
ನಿಸರ್ಗದ ನಿಗೂಢ ತಂತ್ರವೇ , ಬುದ್ದಿ ಬಲಿಯದ ಪೆಡಂಭೂತಗಳ ಕರುಣಾಜನಕ 
ಸ್ಥಿತಿಯೇ , ವಿಷ ವಾಯುವೇ , ಜ್ವಾಲಾಮುಖಿಗಳೇ , ಭೂಕಂಪನವೇ , ಸಾಗರವೇ 
ಅಥವಾ ಸಾಮೂಹಿಕ ಆತ್ಮಹತ್ಯೆಯೇ ? ನೆಲ, ಜಲ, ಬಾನಿಗೆ ಲಗ್ಗೆ ಹಾಕಿ 
ಆರೂವರೆಕೋಟಿ ವರ್ಷಗಳ ಹಿಂದೆ ನಶಿಸಿಹೋದ ಈ ಪರಂಪರೆಯ ಸಾವು 
ಈಗ ಜೀವ ವಿಜ್ಞಾನಿಗಳಿಗೆ ಬಿಡಿಸಲಾರದ ಕಗ್ಗಂಟು. ಆರೂವರೆ ಕೋಟಿ 
ವರ್ಷಗಳ ಹಿಂದಿನ ಈ ದುರ್ಘಟನೆಗೆ ನಂಬಲರ್ಹವಾದ ಪುರಾವೆಗಳಿಲ್ಲ . 
ಊಹೆಯ ಬೆನ್ನೇರಿ ವಿಧವಿಧದ ಚಿಂತನೆ ನಡೆದಿದೆ. ಸಿದ್ದಾಂತಗಳು ಹುಟ್ಟಿವೆ, 
ಸಿದ್ದಾಂತಗಳು ಸತ್ತಿವೆ, ಇನ್ನಷ್ಟು ಊಹೆಗಳು ಹುಟ್ಟಲಿವೆ. ಪೆಡಂಭೂತಗಳ 
ಸಾವು ಇಂದು ಎಂದಿಗಿಂತಲೂ ಹೆಚ್ಚು ಹೆಚ್ಚು ಬಿಸಿಬಿಸಿ ಚರ್ಚೆಗೆ ಅವಕಾಶ 
ಮಾಡಿಕೊಟ್ಟಿದೆ. ಕಾಣದ ನಿಸರ್ಗದ ಕೈವಾಡಕ್ಕಾಗಿ ವಿಜ್ಞಾನಿಗಳು ಕೈ 
ಚಾಚಿದ್ದಾರೆ. ತಮ್ಮ ವಾದವೇ ಸರಿಯೆಂದು ಊಹೆಗಳ ಎಳೆಯನ್ನು 
ನೇಯ್ದಿದ್ದಾರೆ. ಒಂದು ಅಂಶವಂತೂ ಸತ್ಯ . ಅವು ಸಾಮೂಹಿಕ 
ಹತ್ಯೆಗೊಳಗಾಗಿವೆ. ಹೇಳಹೆಸರಿಲ್ಲದಂತೆ ನಿರ್ನಾಮವಾಗಿವೆ. ಪೆಡಂಭೂತಗಳ 
ಬದಕು ರೋಚಕ , ಹಾಗೆಯೇ ಅವುಗಳ ಸಾಮೂಹಿಕ ನಾಶ ಕೂಡ ಹಲವು 
ಸಿದ್ಧಾಂತಗಳಿಗೆ ಪ್ರೇರಕ . ಅವುಗಳಲ್ಲಿ ಕೆಲವು ಪ್ರಭೇದಗಳು ಬದುಕಿ ವಿಭಿನ್ನ 
ಪಥ ಹಿಡಿದು ವಿಕಾಸವಾಗಿದ್ದರೆ ನಮ್ಮಂತೆ ಸೊಂಟ ಎತ್ತಿ ನಿಲ್ಲುವುದನ್ನು 
ಕಲಿತು ಅಭಿವೃದ್ಧಿಯಾಗುತ್ತಿದ್ದವು, ಅಷ್ಟೇಕೆ ನಮ್ಮ ಜಾಗವನ್ನೇ ಅವು ಆಕ್ರಮಿಸಿ 
ಬಹುಶಃ ನಮಗಿಂತಲೂ ಉತ್ತಮ ಚರಿತ್ರೆಯನ್ನೆ ನಮ್ಮ ಸಂತಾನಗಳ ಬಗ್ಗೆ 
ಬರೆದು ನಂಬಲರ್ಹ ದಾಖಲೆಗಳನ್ನೇ ಮುಂದಿಡುತ್ತಿದ್ದವೋ ಏನೋ . ಈ 
ಪೆಡಂಭೂತಗಳು ಅಳಿದವೇಕೆ? / 88 


ಪೆಡಂಭೂತಗಳ ಪೈಕಿ ' ಸ್ಪನೋಕೋಸಾರಸ್ ' ಎಂಬ ಒಂದು ವಂಶದ ಜೀವಿ 
3 ಮೀಟರ್ ( 10 ಅಡಿ) ಎತ್ತರವಿತ್ತು . ಅವಕ್ಕೆ ಶರೀರಕ್ಕೆ ತಕ್ಕಂತಹ ಮಿದುಳಿನ 
ಪ್ರಮಾಣವಿತ್ತು . ಈ ಸ್ಥಿತಿಯನ್ನು ನಾವು ಸಸ್ತನಿಗಳಲ್ಲಿ ಕಾಣುತ್ತೇವೆ. 

ಭೂಮಿಯ ಮೇಲೆ ಜೀವಿಗಳ ಆಗಮನ ನಿರ್ದಿಷ್ಟ ಸೂತ್ರಗಳನ್ನು 
ಅನುಸರಿಸಿದೆ. ಏಕಕೋಶಜೀವಿಗಳಿಂದ ಬಹುಕೋಶ ಜೀವಿಗಳಾಗಲು ಅನೇಕ 
ಕೋಟಿ ವರ್ಷಗಳೇ ಬೇಕಾಯಿತು. ಜೀವಿಗಳ ಆಗಮನ ಸೂತ್ರಬದ್ದ, ಆದರೆ 
ಜೀವಿಗಳ ನಿರ್ಗಮನ ಅಷ್ಟೇ ಸರಳವಾಗಿ ಸಾಗದೆ ಜೀವ ವಿಜ್ಞಾನಿಗಳನ್ನು 
ಗೊಂದಲಕ್ಕೀಡುಮಾಡಿದೆ. ವಿಕಾಸದ ಹಂತದಲ್ಲಿ ಜೀವಿಗಳ ಗುಂಪಿನ 
ಸಾಮೂಹಿಕ ನಿರ್ಗಮನ ಜೀವಿಗಳ ಹೊಸಪ್ರಭೇದಗಳನ್ನು ಹುಟ್ಟು ಹಾಕಿದೆ. 
ಇದರ ಪರಿಣಾಮವಾಗಿಯೇ ಹೊಸ ಜೀವಿಗಳು ಧರೆಯಲ್ಲಿ ಕಾಣಿಸಿವೆ . 

ಹನ್ನೊಂದು ಸಾವಿರ ವರ್ಷಗಳ ಹಿಂದೆ ಅತ್ಯಂತ ಕ್ರೂರ ಪ್ರಾಣಿಯ 
ವಂಶವೊಂದು ಇಡೀ ಉತ್ತರ ಅಮೇರಿಕದಲ್ಲಿ ಅಂಡಲೆದು ಎದುರಿಗೆ ಸಿಕ್ಕ 
ಬಹುಪಾಲು ಸಸ್ತನಿಗಳನ್ನು ಕೊಲ್ಲತೊಡಗಿತು. ಈ ಅವಧಿಯಲ್ಲಿ ಅಮೇರಿಕದ 
ಪುಟ್ಟ ಜಲಾನೆಗಳು ಸಾಮೂಹಿಕವಾಗಿ ನಿರ್ವಂಶವಾಗತೊಡಗಿದವು. ಒಂದು 
ಕಾಲಕ್ಕೆ ಅಲಾಸ್ಕದಿಂದ ಮೆಕ್ಸಿಕೋವರೆಗೆ ಜೂಲಾನೆಗಳ ಸಾಮ್ರಾಜ್ಯ ವಿಸ್ತರಿಸಿತ್ತು . 
ಅವು ಇಂದಿನ ಆನೆಗಿಂತ ಗಾತ್ರದಲ್ಲಿ ಚಿಕ್ಕವು. ಭಾರಿ ದಂತ, ಜೊತೆಗೆ ಸಪೂರ 
ದೇಹ. ಅದರ ಮಾಂಸವನ್ನು ಹಂಬಲಿಸಿ ಈ ಕ್ರೂರ ಪ್ರಾಣಿಗಳು ಅವುಗಳನ್ನು 
ತಂಡತಂಡಗಳಲ್ಲಿ ಕೊಂದವು. ಆ ಜೋಲಾನೆಗಳೇ ' ಅಮೇರಿಕನ್ 
ಮಡಾನ್ ', ಪಳೆಯುಳಿಕೆಗಳಾಗಿ ಮಾತ್ರ ಇಂದು ದೊರೆಯುತ್ತಿವೆ, 
ಗತಕಾಲದ ಕರುಣಾಜನಕ ಸ್ಥಿತಿಯನ್ನು ಮತ್ತೆ ಮತ್ತೆ ನೆನಪಿಸುತ್ತಿವೆ. ಅವುಗಳನ್ನು 
ಕೊಂದ ಕ್ರೂರ ಪ್ರಾಣಿ ಅಸಾಧಾರಣ ಬುದ್ಧಿಮತ್ತೆಗೆ ಹೆಸರಾದುದು, ಬಲು 
ಚುರುಕು, ಬೇಟೆಯಲ್ಲಿ ಬಹು ಚಾಣಾಕ್ಷ . ಯಾವುದು ಈ ಪ್ರಾಣಿ? ಅದರ 
ಹೆಸರು ಹೇಳಿದರೆ ಇಡೀ ಮಾನವ ವಂಶವೇ ತಲೆ ತಗ್ಗಿಸುತ್ತದೆ. ಆ ಕ್ರೂರ 
ಪ್ರಾಣಿ ಮತ್ತಾವುದೂ ಅಲ್ಲ , ಶಿಲಾಯುಗದ ಮಾನವ, ವೈಜ್ಞಾನಿಕವಾಗಿ 
ನಮ್ಮ ಪೂರ್ವ ವಂಶಜರು 'ಹೋಮೋಸೇಪಿಯನ್ಸ್ ' ಎಂಬ ವಂಶದಿಂದಲೇ 
ಕೀರ್ತಿವಂತವಾದ ಅತಿ ಬುದ್ದಿಶಾಲಿ ಪ್ರಾಣಿಗಳು, ಕಲ್ಲನ್ನೇ ಆಯುಧ ಮಾಡಿ 
ಅದರ ತುದಿಗೆ ವಿಷ ಹಚ್ಚಿ ಗುರಿಯಿಟ್ಟು ಎಸೆದು ಜೀವಿಗಳ ಒಂದು ವಂಶವನ್ನೇ 
ನಿರ್ವಂಶ ಮಾಡಿದ ಅತಿ ಕ್ರೂರ ಜಂತು. ಕೆಲವರು ಈ ಕೃತ್ಯಕ್ಕೆ ಶಿಲಾಯುಗದ 

89 / ಪೆಡಂಭೂತಗಳು ಅಳಿದವೇಕೆ? 


ಮಾನವನನ್ನು ದೂಷಿಸುವುದಿಲ್ಲ , ಬದಲು ಅಂದಿನ ಹವಾಮಾನ 
ವೈಪರೀತ್ಯವನ್ನು ಹೊಣೆ ಮಾಡುತ್ತಾರೆ. ದೈತ್ಯಜೀವಿಗಳು ಬದಲಾದ 
ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಸಾಮೂಹಿಕವಾಗಿ 
ನಾಶವಾಗಿರಬಹುದೆಂದು ಚರ್ಚಿಸುತ್ತಾರೆ. ಹನ್ನೊಂದು ಸಾವಿರ ವರ್ಷಗಳ 
ಹಿಂದೆ ಹಿಮನದಿ ಹಿಂಜರಿಯಲು ಪ್ರಾರಂಭಿಸಿದಾಗ ಹೆಚ್ಚು ನೆಲ ಸೂರ್ಯನ 
ತಾಪಕ್ಕೆ ಒಳಗಾಯಿತು. ಬೇಸಗೆ ಕಡುಬೇಸಗೆಯಾಯಿತು. ಕೆಲವು ಸಸ್ಯ , 
ಪ್ರಾಣಿಗಳಿಗೆ ಇದನ್ನು ನಿಭಾಯಿಸುವ ಶಕ್ತಿ ಇರಲಿಲ್ಲ ಎಂದು ವಾದ 
ಮಾಡುತ್ತಾರೆ. ಆದರೆ ಈ ಹಿಮಯುಗದಲ್ಲಿ ಮಾನವ ಆಸ್ಟ್ರೇಲಿಯ , ದಕ್ಷಿಣ 
ಅಮೇರಿಕ, ಪೆಸಿಫಿಕ್ ಸಾಗರದ ದ್ವೀಪಗಳನ್ನು ಆಕ್ರಮಿಸಿದ ಸಂಗತಿಯನ್ನು 
ಮಾನವ ಇತಿಹಾಸ ಸಾರುತ್ತದೆ. ಅದೇ ವೇಳೆಗೆ ಹಿಮಯುಗದ ಜೂಲಾನೆಗಳು 
ಸಂಪೂರ್ಣವಾಗಿ ನಿರ್ನಾಮವಾದುದನ್ನು ಅವುಗಳ ಪಳೆಯುಳಿಕೆಗಳು 
ಹೇಳುತ್ತವೆ. ಇದು ಕಾಕತಾಳೀಯವೇ ಎಂದು ವಿಜ್ಞಾನಿಗಳ ಒಂದು ಬಣ 
ಪ್ರಶ್ನಿಸುತ್ತದೆ. ಅದೇನೇ ಇರಲಿ, ಕೆಲವು ಜೀವಿಗಳ ವಂಶ ಶಾಶ್ವತವಾಗಿ ಅಳಿಸಿ 
ಹೋಗಿರುವುದು ಕಟ್ಟು ಕತೆಯಲ್ಲ . ಹಿಂಭಾಗಕ್ಕೆ ಒರೆಗೊಂಡಿದ್ದ ಕೋರೆಹಲ್ಲಿನ 
ಒಂದು ಜಾತಿಯ ಬೆಕ್ಕು ಉತ್ತರ ದಕ್ಷಿಣ ಅಮೇರಿಕಗಳಿಂದ ಇದೇ ಕಾಲಕ್ಕೆ 
ಸಂಪೂರ್ಣವಾಗಿ ಕಣ್ಮರೆಯಾಯಿತು. ಅವುಗಳಿಗೆ ಬೇಟೆಯೇ ಸಿಕ್ಕದೆ ಹಸಿದು 
ಬಳಲಿ ಸತ್ತಿರುವ ಸಾಧ್ಯತೆ ಇದೆ. ಕಾಂಗರೂವಿನ ಪೂರ್ವ ವಂಶಜರದ್ದೂ 
ಇದೇ ಕತೆ . ಮುನ್ನೂರು ಕಿ. ಗ್ರಾಂ . ತೂಗುತ್ತಿದ್ದ ಕಾಂಗರೂ ಪಿತಾಮಹರೂ 
ಮೂವತ್ತು ಸಾವಿರ ವರ್ಷಗಳ ಹಿಂದೆಯೇ ಕಣ್ಮರೆಯಾಗತೊಡಗಿದವು. 
ಫೇಂಡಾಮೃಗದಷ್ಟೇ ದೈತ್ಯ ಪ್ರಾಣಿಯಾದ ಆಸ್ಟ್ರೇಲಿಯದ ಮಾರ್ಸುಪಿಯಲ್ 
ಒಂದೂವರೆ ಟನ್ ತೂಕದ ದೈತ್ಯ , ಎಲೆ, ತೊಗಟೆ ಬೇರುಗಳನ್ನು ತಿಂದು 
ಆಸ್ಟ್ರೇಲಿಯದಲ್ಲಿ ಬಾಳುವೆ ನಡೆಸಿತ್ತು . ಹಿಮಯುಗದಲ್ಲಿ ಸಂಪೂರ್ಣವಾಗಿ 
ಇದು ವಿನಾಶ ಕಂಡಿತು. ಉತ್ತರ ಅಮೇರಿಕದ ಸ್ಥಾತ್ ಎಂಬ ಕರಡಿಗಳ 
ಚರಿತ್ರೆಯೂ ಇದೇ . ಶಿಲಾಯುಗದ ಮಾನವನ ದಾಳಿಗೆ ಅವು ನಿಲ್ಲಲಾಗಲಿಲ್ಲ . 
ಇದು ಶಿಲಾಯುಗದ ಕರ್ಮಕಾಂಡ. ಆದರೆ ನಮ್ಮ ಇತಿಹಾಸದ ಕಾಲದಲ್ಲೇ 
ನಾವು ಜೀವಿಗಳ ಮೇಲೆ ಎಸಗಿರುವ ಘನಘೋರ ಅಪರಾಧಗಳು ನೂರಾರು . . 
ನ್ಯೂಜಿಲೆಂಡಿಗೆಮರಿಗಳು ಆಗಮಿಸುತ್ತಲೇ ಮೋವಾ ದೈತ್ಯ ಪಕ್ಷಿಗೆ 
ಕುತ್ತೊದಗಿತು. ಮೂರುಮೀಟರು ( 10 ಅಡಿ) ಎತ್ತರದ ಈ ಪಕ್ಷಿ ಒಂದು 
ಪೆಡಂಭೂತಗಳು ಅಳಿದವೇಕೆ? / 90 


ಸಾವಿರ ವರ್ಷಗಳ ಹಿಂದೆಯೇ ಕಣ್ಮರೆಯಾಯಿತು. ಹವಾಯಿ ದ್ವೀಪವು ಈ 
ಕಗ್ಗೂಲೆಗೆ ತನ್ನ ಕಾಣಿಕೆ ನೀಡಿತು. ಇದೇ ಅವಧಿಯಲ್ಲಿ ಪಾಲಿನೇಶಿಯನ್ನರ 
ನಾಯಿ , ಹಂದಿಗಳು ಅವರ ಹಿಂದೆಯೇ ಬೆಳೆದ ಮೂಷಕಕುಲ ಹಾರಲಾರದ 
ಈ ಹಕ್ಕಿಯ ಮೊಟ್ಟೆ ಕಸಿದು ಅವುಗಳ ವಂಶವನ್ನು ಹೊಸಕಿ ಹಾಕಿದವು. 
ದಕ್ಷಿಣ ಆಫ್ರಿಕದ ವಿಶಿಷ್ಟ ಪಾರಿವಾಳಗಳಂತಹ ಕ್ಯಾಗಾ ಪಕ್ಷಿ ಹತ್ತೊಂಬತ್ತನೆಯ 
ಶತಮಾನದವರೆಗೆ ಹಾಯಾಗಿ ಬಾನಲ್ಲಿ ಹಾರಾಡುತ್ತಿದ್ದವು. ಬಿಳಿಯರ 
ದುರಾಕ್ರಮಣಕ್ಕೆ ತುತ್ತಾಗಿ ಅವು ವಂಶ ಕಳೆದುಕೊಂಡವು. ಆಮ್‌ಸ್ಟರ್‌ಡ್ಯಾಮಿನ 
ಪ್ರಾಣಿ ಸಂಗ್ರಹಾಲಯದಲ್ಲಿ ಕಾಪಾಡಿದ್ದ ಅದರ ವಂಶದ ಒಂದು ಪ್ರಭೇದ 
ಕ್ರಿ .ಶ. 1883ರಲ್ಲಿ ಸತ್ತು ಶಾಶ್ವತವಾಗಿ ಈ ಹಕ್ಕಿಯ ವಂಶ ನಿರ್ವಂಶವಾಯಿತು. 
ಕೆಂಪು ತಲೆಯ ಮುದ್ದು ಗಿಣಿಗಳು ತಮ್ಮ ಹೂದೋಟಗಳನ್ನು 
ನಾಶಮಾಡುತ್ತವೆಂದು ಎಣಿಸಿ ಅಮೇರಿಕದ ರೈತರೆ ಅವನ್ನು ಕೊಲ್ಲುತ್ತ 
' ಬಂದರು. ಹಾರುವ ಅತ್ಯಂತ ದೈತ್ಯ ಹಕ್ಕಿಗಳ ಪೈಕಿ ಮೂರು ಮೀಟರು 
( 10 ಅಡಿ) ರೆಕ್ಕೆ ಹರಡುತ್ತಿದ್ದ ಕಾಂಡಾರ್ ಪಕ್ಷಿಗಳಲ್ಲಿ ಕೇವಲ ಮೂವತ್ತು 
ಮಾತ್ರ ಇಂದು ಕ್ಯಾಲಿಫೋರ್ನಿಯದ ಪ್ರಾಣಿ ಸಂಗ್ರಹಾಲಯದಲ್ಲಿ ರಕ್ಷಣೆ 
ಪಡೆದಿವೆ. ಏಷ್ಯದ ಎತ್ತರದ ಪರ್ವತದ ಭಾಗಗಳಲ್ಲಿ ವಾಸಿಸುವ ಹಿಮಚಿರತೆಗೆ 
ತನ್ನ ಸುಂದರ ಚರ್ಮವೇ ಕಂಟಕವಾಗಿದೆ. ದನಗಳನ್ನು ಹಿಡಿದು ತಿನ್ನುತ್ತಿದ್ದ 
ಚಿರತೆಗಳಿಂದ ರಕ್ಷಿಸಲು ಅವುಗಳನ್ನು ಸದೆಬಡಿದು ಕೊಲ್ಲಲಾಯಿತು. ಇಂದು 
ವಿಶ್ವಾದ್ಯಂತ ಕೇವಲ ಐದು ಸಾವಿರ ಹಿಮಚಿರತೆಗಳು ಉಳಿದಿದ್ದರೆ ಅದೇ 
ದೊಡ್ಡ ಸಂಗತಿ. ಕಪ್ಪು ಫೇಂಡಾಮೃಗದ ಪಾಡು ಇನ್ನೂ ಶೋಚನೀಯ . 
ಅವುಗಳ ಕೊಂಬಿಗಾಗಿ ನಿರ್ದಯವಾಗಿ ಅವುಗಳನ್ನು ಕೊಂದು ಕಳೆದ ಹತ್ತು 
ವರ್ಷದಿಂದೀಚೆಗೆ ಅವುಗಳ ಶೇಕಡ ಎಪ್ಪತೈದು ಪಾಲನ್ನು ಮಾನವ ನಿರ್ನಾಮ 
ಮಾಡಿದ್ದಾನೆ. ಈಗ ಅವುಗಳ ಸಂಖ್ಯೆ 3500 ಮಾತ್ರ ಎಂದು ತಜ್ಞರ 
ವರದಿಯೊಂದು ತಿಳಿಸುತ್ತದೆ. 
- ಗಾತ್ರದಲ್ಲಿ ನೀಲ ತಿಮಿಂಗಿಲವನ್ನು ಸರಿಗಟ್ಟುವ ಪ್ರಾಣಿ ಭೂಮಿ ಅಥವಾ 
ಸಾಗರದಲ್ಲಿ ಯಾವುದೂ ಇಲ್ಲ .ಮೂವತ್ತು ಮೀಟರ್ ಉದ್ದದ ಇನ್ನೂರಿಪ್ಪತ್ತು 
ಟನ್ ತೂಕದ ಈ ಮಹಾ ದೈತ್ಯದ ಅವನತಿ ಹತ್ತೊಂಬತ್ತನೆಯ ಶತಮಾನದ 
ಮಧ್ಯಭಾಗದಲ್ಲೇ ಪ್ರಾರಂಭವಾಯಿತು. ಕ್ರಿ .ಶ . 1966 ರಲ್ಲಿ ಇವುಗಳಿಗೆ ಅಭಯ 
ದೊರೆತು ಈಗ ಅವುಗಳ ಸಂಖ್ಯೆ ಹತ್ತು ಸಾವಿರ ಇರಬಹುದೆಂದು ಅಂದಾಜು. 

91 / ಪೆಡಂಭೂತಗಳು ಅಳಿದವೇಕೆ? 


ಕ್ರಿ . ಶ. 1598ರಲ್ಲಿ ಡಚ್ ನಾವಿಕರು ಡಾಡೋ ಪಕ್ಷಿಯನ್ನು ಮಾರಿಷಸ್ 
ದ್ವೀಪದಲ್ಲಿ ಮೊದಲ ಬಾರಿಗೆ ಕಂಡರು . ಅದು ಕಂಡ ಎಪ್ಪತ್ತು ವರ್ಷಗಳ 
ನಂತರ ಇಡೀ ವಂಶವೇ ನಿರ್ವಂಶವಾಗಿ ಬೇಟೆಗೆ ಬಲಿಯಾಗಿ ಈಗ ಅವು 
ಗತಕಾಲಕ್ಕೆ ಸೇರಿದ ಪಕ್ಷಿಗಳೆಂಬ ಹಣೆಪಟ್ಟಿ ಧರಿಸಿವೆ. ನಿರಂತರ ಅರಣ್ಯ ನಾಶ 
ಬೆಟ್ಟದ ಗೋರಿಲ್ಲ ಗಳಿಗೆ ಮನೆಯೇ ಇಲ್ಲದಂತೆ ಮಾಡಿದೆ. ತುಂಬ ಸಂಕೋಚ 
ಪ್ರವೃತ್ತಿಯ ಈ ಪ್ರಾಣಿಗಳು ಈಗ ಉಗಾಂಡ, ಝಾಇರೆ ಗಡಿಯಲ್ಲಿ ಕೇವಲ 
ನಾನ್ನೂರರಷ್ಟು ಇರಬಹುದೆಂದು ಅಂದಾಜು. 

ಮಾನವನಿಗಿಂತ ಅತ್ಯಂತ ಕ್ರೂರ ವೈರಿ ಜೀವಜಗತ್ತಿಗೆ ಬೇರೆ ಯಾರೂ 
ಇಲ್ಲ . ಮೇಲೆ ತಿಳಿಸಿದ ಪಟ್ಟಿ ಕೇವಲ ಉದಾಹರಣೆಗೆ ಮಾತ್ರ . ವಾಸ್ತವವಾಗಿ 
ಮೀನು, ಪಕ್ಷಿ , ದ್ವಿಚರಿ , ಸರೀಸೃಪ, ಸಸ್ತನಿಗಳ ಸಾವಿರಾರು ಪ್ರಭೇದಗಳು 
ಶಾಶ್ವತವಾಗಿ ಮರೆಯಾಗಿರುವುದು ಕ್ರೂರಪ್ರಾಣಿ ಮಾನವನಿಂದಲೇ . ಇಂದಿಗೂ 
ನಿರ್ವಂಶವಾಗುತ್ತಿರುವ ಜೀವ ಸಂಕುಲದ ಪಟ್ಟಿ ಬೆಳೆಯುತ್ತಲೇ ಇದೆ. 
- ಆರೂವರೆ ಕೋಟಿ ವರ್ಷಗಳ ಹಿಂದೆ, ಮಾನವ ಪ್ರಾಣಿ ಭೂಮಿಯ 
ಮೇಲೆ ಹುಟ್ಟಿರದ ಕಾಲದಲ್ಲಿ ಪೆಡಂಭೂತಗಳ ಸಾಮೂಹಿಕ ನಿರ್ಗಮನವಾಗಿದೆ. 
ಗತಕಾಲದ ಜೀವಿಗಳ ಬದುಕನ್ನು ಕೆದಕಿದಾಗ ಅದೇ ಪ್ರಶ್ನೆ ಮತ್ತೆ 
ಎದುರಾಗುತ್ತದೆ. ಯಾವುದು ಈ ಅಗೋಚರ ಕೈವಾಡ ? ಭೂಮಿಯ ಮೇಲೆ 
ಹಿಂದೆಂದೂ ಸೃಷ್ಟಿ ಯಾಗಿರದ ಈ ದೈತ್ಯಕಾರ್ಯಗಳನ್ನು ಕೊಂದ ಘೋರ 
ಕೃತ್ಯಗಳಿಗೆ ಕಾರಣಗಳನ್ನು ಹುಡುಕುತ್ತ ವಿಜ್ಞಾನಿಗಳು ಹಳೆಯ ಕಂತೆಗಳನ್ನು 
ಬಗೆಯುತ್ತಿದ್ದಾರೆ. ಸತ್ತ ದೈತ್ಯನ ಅಂಗಾಂಗಗಳನ್ನೆಲ್ಲ ಆಮೂಲಾಗ್ರವಾಗಿ 
ಶೋಧಿಸುತ್ತ ಅವುಗಳ ಸಾವಿನ ಗುಟ್ಟನ್ನು ಒಡೆಯಲು ನಿರಂತರವಾಗಿ 
ಪ್ರಯತ್ನಿಸುತ್ತಿದ್ದಾರೆ. 

ಮೊದಮೊದಲು ಬೆಟ್ಟ ಗುಡ್ಡಗಳ ಕಣಿವೆ ಪರ್ವತಗಳ ಸೃಷ್ಟಿ ಈ ದೈತ್ಯನನ್ನು 
ಕೊಂದಿರಬೇಕೆಂದು ವಿಜ್ಞಾನಿಗಳು ಊಹಿಸಿದರು. ಆ ವಾದ ಈಗ 
ಅಡಗೂಲಜ್ಜಿಯ ಕತೆ ಎನ್ನಿಸಿದೆ. ಏಕೆಂದರೆ ಬೆಟ್ಟ ಪರ್ವತಗಳು ಇದ್ದಕ್ಕಿದ್ದಂತೆ 
ನೆಲದ ಮೇಲೇಳುವುದಿಲ್ಲ . ಒಂದು ದಿನದ ಕ್ರಿಯೆ ಇಲ್ಲ. ಹಲವುಕೋಟಿ 
ವರ್ಷಗಳೇ ಸೃಷ್ಟಿಗೆ ವಿನಿಯೋಗವಾಗುತ್ತದೆ. ಅಲ್ಲದೆ ಬೆಟ್ಟ ನೆಲದಿಂದ 
ಮೇಲೆದ್ದರೆ ಪೆಡಂಭೂತಗಳೇಕೆ ಸಾಯಬೇಕು? ಸಾಗರ ತನ್ನ ಮಟ್ಟವನ್ನು 
ಹೆಚ್ಚಿಸಿಕೊಂಡು ಭೂಮಿಯನ್ನು ಕಬಳಿಸಿದ ಬಹುದೊಡ್ಡ ನಿಸರ್ಗದ ವಿಕೋಪ 
ಪೆಡಂಭೂತಗಳು ಅಳಿದವೇಕೆ? / 92 


ಈಗ್ಗೆ ಆರೂವರೆ ಕೋಟಿ ವರ್ಷಗಳ ಹಿಂದೆ ಜಗತ್ತಿನಾದ್ಯಂತ ಘಟಿಸಿತು. 
ಪೆಡಂಭೂತಗಳ ನಾಶಕ್ಕೆ ಇದು ಕಾರಣವಾಗಿರಬಹುದು ಎಂದು ಕೆಲವು 
ವಿಜ್ಞಾನಿಗಳು ಶಂಕಿಸಿದ್ದಾರೆ. ಬಹಳ ದೀರ್ಘಕಾಲದವರೆಗೆ ವಿಜ್ಞಾನಿಗಳು ಇದೇ 
ಶಂಖವನ್ನು ಊದುತ್ತಲೇ ಇದ್ದರು. ನಿರಂತರವಾಗಿ ಬದಲಾಗುತ್ತಿದ್ದ ಪರಿಸರಕ್ಕೆ 
ಪೆಡಂಭೂತಗಳು ಹೊಂದಿಕೊಳ್ಳಲಾರದೆ ಜೀವ ತೆತ್ತಿರಬಹುದು ಎಂದು ಒಂದು 
ವರ್ಗ ಊಹಿಸುತ್ತದೆ. ಅಷ್ಟೇಕೆ, ವಿಶ್ವವಿಖ್ಯಾತ ವಾಲ್ಟ್ ಡಿಸ್ನಿಯ ' ಫೆಂಟಾಸಿಯ ' 
ಎಂಬ ಚಲನ ಚಿತ್ರದಲ್ಲಿ ಪೆಡಂಭೂತಗಳು ಮರುಳುಗಾಡಿನತ್ತ ದಾಪುಗಾಲು 
ಹಾಕುತ್ತ ಹೋಗಿ ಶುಷ್ಕವಾದ ಭೂಮಿಯ ವಾತಾವರಣ ಅವುಗಳನ್ನು 
ಕೊಂದಿತೆಂದು ಸಾರಲು ಮನ ಕರಗುವ ದೃಶ್ಯವನ್ನು ತೋರಿಸಲಾಗಿದೆ. 
ವಾಸ್ತವವಾಗಿ ಇಂಥ ಊಹೆಗಳು ಸೂತ್ರ ಹರಿದು ಹಲವು ದಿಕ್ಕುಗಳಲ್ಲಿ ಸಾಗಿವೆ. 
ನೆಲದಲ್ಲಿ ದೊರೆಯದ ಸಾವಿನ ನಿಗೂಢತೆಯ ಪುರಾವೆಗಳನ್ನು ಅರಸುತ್ತ 
ವಿಜ್ಞಾನಿಗಳು ಆಕಾಶದ ಕಡೆ ಮುಖ ಮಾಡಿ ಸ್ಫೋಟಿಸುವ ತಾರೆ 
'ಸೂಪರ್ನೋವಾ' ದ ಕೈ ಚಳಕದಿಂದ ಪ್ರಳಯವಾಗಿರಬಹುದೆಂದು ಅತ್ಯಂತ 
ರಂಜನೀಯ ಸಿದ್ಧಾಂತಗಳನ್ನು ಮುಂದೊಡ್ಡಿದ್ದಾರೆ. ಕ್ಷುದ್ರಗ್ರಹಗಳ ಕಾಟ , 
ಉಲ್ಕಾಪಿಂಡಗಳ ಸತತ ಬಡಿತಗಳನ್ನು ಕೊಲೆಗೈದ ಅಪರಾಧಿಯೆಂಬಂತೆ 
ವಿಜ್ಞಾನಿಗಳು ನೋಡುತ್ತಿದ್ದಾರೆ. ಇಂಥ ಸಿದ್ದಾಂತಗಳು ಕೇವಲ ಪೆಡಂಭೂತಗಳ 
ಸಾವಿನ ಕಾರಣವನ್ನಷ್ಟೇ ಬಗೆಯದೆ ಇತರ ಜೀವಿಗಳ ಸಾವನ್ನೂ ಉತ್ತರಿಸುತ್ತವೆ. 
ಆರುನೂರು ದಶಲಕ್ಷ ವರ್ಷಗಳ ಜೀವ ವಿಕಾಸದ ಇತಿಹಾಸದಲ್ಲಿ ಅನೇಕ 
ಬಾರಿ ಇಂತಹ ಪ್ರಳಯಗಳಾಗಿವೆ ಎಂದು ಭೂ ಪದರಗಳನ್ನು ಕೆದಕಿ 
ಪುರಾವೆಗಳನ್ನು ತೋರಿಸಲು ಮುಂದಾಗಿದ್ದಾರೆ. ಆದರೆ ತಾರೆಯ 
ಸ್ಫೋಟವೊಂದು ಭೂಮಿಯ ಮೇಲೆ ಯಾವು ಗುರುತನ್ನು ಮೂಡಿಸಲು ಸಾಧ್ಯ ? 

ಕ್ಷುದ್ರ ಗ್ರಹಗಳ ಕೈ ಚಳಕವನ್ನು ವಿಜ್ಞಾನಿಗಳು ಈಗ ಬೆರಗುಗಣ್ಣಿನಿಂದ 
ವಿವರಿಸುತ್ತಾರೆ. ದೈತ್ಯ ಜೀವಿಗಳನ್ನು ನಿರ್ನಾಮ ಮಾಡಿದ ಆ ಘಟನೆಯನ್ನು 
ವೈಜ್ಞಾನಿಕವಾಗಿ ವಿವರಿಸಲು ಹಲವು ಉದಾಹರಣೆಗಳನ್ನು ನೀಡುತ್ತಾರೆ. ಬಹು 
ದೊಡ್ಡ ಕ್ಷುದ್ರಗ್ರಹಗಳು ಪ್ರತಿ ಹತ್ತು ಕೋಟಿ ವರ್ಷಗಳಿಗೊಮ್ಮೆ ಭೂಮಿಗೆ 
ಬಡಿಯುತ್ತವೆಂದು ಅಂದಾಜು ಮಾಡಿದ್ದಾರೆ. ಇಂಥ ಘಟನೆಗಳು 
ಊಹೆಯಲ್ಲವೆಂದು ಸಾರಲು ಕ್ರಿ . ಶ. 1937ರ ಒಂದು ಘಟನೆಯನ್ನು 
ಉದಾಹರಿಸುತ್ತಾರೆ. ಆ ವರ್ಷ ಒಂದು ಪುಟ್ಟ ದ್ವೀಪದ ಗಾತ್ರದ 


93 / ಪೆಡಂಭೂತಗಳು ಅಳಿದವೇಕೆ? 


ಕ್ಷುದ್ರಗ್ರಹವೊಂದು ಭೂಮಿಯ 640 , 000 ಕಿ. ಮೀ . ಪಥದೊಳಗೆ ಹಾಯ್ದಿತ್ತು. 
ಇದೊಂದು ಅತ್ಯಂತ ಅಪಾಯಕಾರಿ ಸಂದರ್ಭ . ಆ ಕ್ಷುದ್ರಗ್ರಹವನ್ನು 
' ಹರ್ಮೆಸ್' ಎಂದು ಹೆಸರಿಸಿದರು. ಒಂದು ವೇಳೆ ಇದು ಭೂಮಿಗೆ ಬಡಿದಿದ್ದರೆ 
ಅದು ತರುತ್ತಿದ್ದ ಅಪಘಾತ ಊಹೆಗೂ ನಿಲುಕುವುದಿಲ್ಲ . ಸಾಗರದಲ್ಲಿ 
ಜಲಪ್ರಳಯವಾಗಿ ಜಗತ್ತಿನ ಸಾಗರ ತೀರದ ಬಹುತೇಕ ನಗರಗಳು 
ಬಲಿಯಾಗುತ್ತಿದ್ದವು; ನೆಲದ ಮೇಲೆ ಅತಿ ಭಯಂಕರ ಸ್ವರೂಪದ 
ಭೂಕಂಪನವಾಗುತ್ತಿತ್ತು, ಅದರ ಧೂಳಿನ ಮೋಡಗಳು ತಿಂಗಳುಗಟ್ಟಲೆ 
ಸೂರ್ಯ ರಶ್ಮಿಗೆ ತಡೆಯೊಡ್ಡಿ ಗಾಢಾಂಧಕಾರ ಸೃಷ್ಟಿಸುತ್ತಿತ್ತು , ನಳನಳಿಸುವ 
ಹಸುರು ಸಸ್ಯರಾಶಿ ಕಣ್ಮರೆಯಾಗುತ್ತಿತ್ತು, ಜೀವ ಸಂಕುಲವೆಲ್ಲ 
ಅಸ್ತವ್ಯಸ್ತವಾಗುತ್ತಿತ್ತು . 
- ಒಮ್ಮೊಮ್ಮೆ ವಿಜ್ಞಾನಿಗಳು ಇಡೀ ಜಗತ್ತೇ ಬೆರಗಾಗುವಂತೆ ಹತ್ತುಕೋಟಿ 
ವರ್ಷಗಳ ಸಮಸ್ಯೆಗೆ ಒಂದೇ ದಿನದಲ್ಲಿ ಉತ್ತರ ದೊರೆತಂತೆ ತಮ್ಮ 
ಸಿದ್ಧಾಂತಗಳನ್ನು ಲಗುಬಗೆಯಿಂದ ಮಂಡಿಸುತ್ತಾರೆ. ಜಗತ್ತನ್ನೇ ತುದಿಗಾಲಲ್ಲಿ 
ನಿಲ್ಲಿಸಿ ಬಿಸಿಬಿಸಿ ಸುದ್ದಿ ಮಾಡುತ್ತಾರೆ. ಗೋಷ್ಠಿಗಳಾಗುತ್ತವೆ. ಪ್ರಬಂಧಗಳನ್ನು 
ಮಂಡಿಸುತ್ತಾರೆ. ಪೆಡಂಭೂತಗಳು ಸಾಮೂಹಿಕ ಹತ್ಯೆಗೊಳಗಾದುದಕ್ಕೆ ತನ್ನ 
ಬಳಿ ಜೀವಂತ ನಿದರ್ಶನವಿದೆ ಎಂದು ಭೌತಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕ 
ಪಡೆದ ಕ್ಯಾಲಿಫೋರ್ನಿಯದ ವಿಜ್ಞಾನಿ ಆಲ್ವರೆಜ್ ಹೇಳಿದಾಗ 
ಶ್ರೀಸಾಮಾನ್ಯನಷ್ಟೆ ಅಲ್ಲ , ವಿಜ್ಞಾನಿಗಳೂ ಬೆಚ್ಚಿದರು. ಅವನಿಗೆ 
ದೊರೆತದ್ದಾದರೂ ಏನು? ಆಲ್ವರೆಜ್ ತನ್ನ ತಂಡದೊಂದಿಗೆ ಸಾಗರದಲ್ಲಿ 
ಸಂಚಯಿಸಿದ್ದ ಆರೂವರೆ ಕೋಟಿ ವರ್ಷಗಳ ಹಿಂದಿನ ಶಿಲೆಯ ಅಧ್ಯಯನ 
ಮಾಡುತ್ತಿದ್ದ . ಅದರಲ್ಲಿ ಒಂದೆಡೆ ಅತ್ಯಮೂಲ್ಯವಾದ ಮಾಹಿತಿ ದೊರೆಯಿತು. 
ಆ ಪ್ರಾಯದ ಶಿಲೆಗಳಲ್ಲಿ ಇರಿಡಿಯಂ ಎಂಬ ಧಾತು ಹೆಚ್ಚು ಸಂಗ್ರಹವಾಗಿತ್ತು . 
ಹಾಗೆ ನೋಡಿದರೆ ಈ ಇರಿಡಿಯಂ ಭೂಮಿಯ ಸ್ವಂತ ಆಸ್ತಿಯೇ ಅಲ್ಲ , 
ಅದು ಆಕಾಶಕಾಯಗಳಿಂದ ಆಮದಾಗಿ ಬಂದ ಧಾತು, ಭೂಚಿಪ್ಪಿನಲ್ಲಿ ಈ 
ಧಾತುವಿನ ಸಂಗ್ರಹವೇ ಇಲ್ಲ . ಆದರೆ ಭೂಮಿ ರೂಪುಗೊಳ್ಳುತ್ತಿದ್ದ ಹಂತದಲ್ಲಿ 
ಅಲ್ಪ ಪ್ರಮಾಣದ ಇರಿಡಿಯಂ ಹೊಂದಿರಲು ಸಾಧ್ಯ . ಭಾರದ ಈ ಧಾತು 
ಇತರ ಧಾತುಗಳೊಂದಿಗೆ ಮಿಶ್ರಣವಾಗುವುದೂ ಇಲ್ಲ . ಇದು ಭೂ ತಳಕ್ಕೆ 
ಕುಸಿದಿರಬಹುದು. ಈ ಘಟನೆಯಾಗಿ ಸುಮಾರು 4 , 000 , 000,000 ವರ್ಷಗಳೇ 


ಪೆಡಂಭೂತಗಳು ಅಳಿದವೇಕೆ? / 94 


ಕಳೆದಿವೆ. ಅದು ಭೂಮಿಯ ಶೈಶವಾವಸ್ಥೆಯ ಕಾಲ, ಎಂದ ಮೇಲೆ 
ಭೂಚಿಪ್ಪಿನಲ್ಲಿ ಈ ಆಗಂತುಕ ಬಂದು ಕುಳಿತಿರುವನೆಂದರೆ ಅದಕ್ಕೆ ಮೂಲ 
ಯಾವುದು ? ಆಲ್ವರೆಜ್ ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡ. 
ಅದರ ಉತ್ತರವನ್ನು ಉಲ್ಕಾಪಿಂಡಗಳಲ್ಲಿ ಹಾಗೂ ವಿಶ್ವದಲ್ಲಿ ಅಂಡಲೆಯುವ 
ದೂಳಿನಲ್ಲಿ ಕಂಡ. ಭೂಮಿಯಲ್ಲಿರುವ ಶಿಲೆಗಳಿಗಿಂತ ಆಕಾಶಕಾಯವಾದ 
ಉಲ್ಕಾಪಿಂಡದಲ್ಲಿ ಇರಿಡಿಯಂ ಧಾತುವಿನ ಪ್ರಮಾಣ 100,000 ಪಟ್ಟು ಹೆಚ್ಚು . 
ಈಗ್ಗೆ ಆರೂವರೆ ಕೋಟಿ ವರ್ಷಗಳ ಹಿಂದೆ ಬಹು ದೊಡ್ಡ ಉಲ್ಕಾಪಿಂಡ 
ಭೂಮಿಗೆ ಬಡಿದು ತನ್ನಲ್ಲಿದ್ದ ಇರಿಡಿಯಂ ಧಾತುವನ್ನು ಸಾಗರ ಶಿಲೆಗಳಲ್ಲಿ 
ಸಂಚಯಿಸುವಂತೆ ಮಾಡಿದೆ. ಅದರಿಂದ ಹೊರಟ ದೂಳಿನ ಮೋಡಸೂರ್ಯ 
ರಶ್ಮಿಯನ್ನು ಬಹುಕಾಲದವರೆಗೆ ಮರೆಮಾಡಿ ಸಸ್ಯಗಳನ್ನೇ ಕೊಂದಿದೆ. ಸಸ್ಯವನ್ನೇ 
ನಂಬಿದ ಬಹುತೇಕ ಪೆಡಂಭೂತಗಳು ಕ್ರಮೇಣ ಕಣ್ಮರೆಯಾಗಿವೆ. ಹಾಗೆಯೇ 
ಆಹಾರ ಸಿಕ್ಕದ ಮಾಂಸಾಹಾರಿ ಸರೀಸೃಪಗಳು ಅಳಿದುಹೋಗಿವೆ. ಇದು 
ಆಲ್ವರೆಜ್ ಊಹಿಸಿದ ಕ್ರಾಂತಿಕಾರಿ ಸಿದ್ದಾಂತ, ಆದರೆ ಭೂವಿಜ್ಞಾನಿಗಳು 
ಉಲ್ಕಾಪಿಂಡದ ಸಿದ್ದಾಂತದ ವಿರುದ್ಧ ಸೆಟೆದು ನಿಂತರು. ಸಾಗರವನ್ನೆಲ್ಲ 
ತಡಕಿದರು. ಭೂಮಿಯ ಶಿಲಾಪುಟಗಳನ್ನು ತೆರೆದರು. ಸಸ್ಯದ ಅನೇಕ 
ಪ್ರಭೇದಗಳು ಆ ಹಂತದಲ್ಲಿ ಸಾಯದೆ ಮತ್ತಷ್ಟು ಕಾಲ ಮುಂದಿನ 
ಯುಗದಲ್ಲೂ ಜೀವಿಸಿದ್ದವು. ಒಂದು ವೇಳೆ ಈ ಘಟನೆ ನಡೆದಿದ್ದರೆ ಇಡೀ 
ಸಸ್ಯ ಸಮೂಹವೇ ಸಂಪೂರ್ಣವಾಗಿ ನಾಶವಾಗಬೇಕಾಗಿತ್ತು . ಇದು ಪ್ರಾಚೀನ 
ಜೀವ ವಿಜ್ಞಾನಿಗಳು ಇಂದಿಗೂ ಕೇಳುತ್ತಿರುವ ಪ್ರಶ್ನೆ . ಆದರೆ ಉಲ್ಯಾ ಪಿಂಡದ 
ಕೈವಾಡ ಕಾಣುವ ವಿಜ್ಞಾನಿಗಳು ತಮ್ಮ ಸಂಶೋಧನೆಯನ್ನು ಆ ನಿಟ್ಟಿನಲ್ಲೇ 
ತೀವ್ರಗೊಳಿಸಿದ್ದಾರೆ. 

ಮಂಗಳ ಮತ್ತು ಗುರು ಗ್ರಹಗಳ ನಡುವಿನ ವಿಶಾಲ ಬ್ರಹ್ಮಾಂಡದಲ್ಲಿ 
ಬಹುಪಾಲು ಕ್ಷುದ್ರಗ್ರಹಗಳು ಸೂರ್ಯನ ಸುತ್ತ ಅಂಡಲೆಯುತ್ತಿವೆ. 
ಭೂಮಿಯ ಕಕ್ಷೆಗೆ ಅಡ್ಡ ಬರುವ ಕ್ಷುದ್ರ ಗ್ರಹಗಳನ್ನು ' ಅಪೋಲೋ ' 
ಕಾಯಗಳೆನ್ನುತ್ತಾರೆ. ಇಂತಹ ಏಳನೂರು ಕ್ಷುದ್ರಗ್ರಹಗಳು ಸಾಧಾರಣವಾಗಿ 
ಒಂದು ಕಿ. ಮೀ . ಗಿಂತಲೂ ಹೆಚ್ಚು ವ್ಯಾಸ ಹೊಂದಿವೆ. ಅವು ಭೂಮಿಗೆ 
ಬಡಿಯುವ ಸಾಧ್ಯತೆ ತುಂಬ ಕಡಿಮೆ . ಆದರೆ ಹತ್ತು ಕಿ. ಮೀ . ಗಿಂತಲೂ 
ಹೆಚ್ಚು ವ್ಯಾಸವಿರುವ ಕ್ಷುದ್ರ ಗ್ರಹಗಳು ಹತ್ತು ಕೋಟಿ ವರ್ಷಗಳಿಗೊಮ್ಮೆ 


95 / ಪೆಡಂಭೂತಗಳು ಅಳಿದವೇಕೆ? 


ಭೂಮಿಗೆ ಬಡಿದಾಗ ಧರೆಯ ಮೇಲಿದ್ದ ಜೀವ ಸಂಕುಲಗಳು 
ನಿರ್ನಾಮವಾಗಿರುವುದನ್ನು ಸಾರುವ ಹಲವು ಪುರಾವೆಗಳತ್ತ ಈಗ ಗಮನ 
ಹರಿದಿದೆ. ಅಂಥ ಕ್ಷುದ್ರಗ್ರಹಗಳು ಹೆಚ್ಚೆಂದರೆ ಯಾವುದಾದರೂ ಒಂದು ಭಾಗಕ್ಕೆ 
ಮಾತ್ರ ಬಡಿಯಬಹುದು. ಇದರಿಂದ ಆ ಭಾಗದ ಜೀವ ಸಂಕುಲ ಮಾತ್ರ 
ನಿರ್ನಾಮವಾಗಬಹುದು. ಆದರೆ ಪೆಡಂಭೂತಗಳು ಅತ್ತ ಉತ್ತರ 
ಅಮೇರಿಕೆಯಿಂದ ಹಿಡಿದು ಇತ್ಯ ಭಾರತದಲ್ಲೂ ತಿರುಗಾಡಿ ತಮ್ಮ 
ಸಾಮ್ರಾಜ್ಯದಲ್ಲಿ ಅನಭಿಷಕ್ಕೆ ದೊರೆಗಳಾಗಿ ಮೆರೆದಿದ್ದವು. ಇದು ಹೇಗೆ ಸಾಧ್ಯ 
ಎಂದು ಜೀವ ವಿಜ್ಞಾನಿಗಳು ಪ್ರಶ್ನೆ ಮುಂದೊಡ್ಡುತ್ತಾರೆ. ಆಲ್ವರೆಜ್ ಈ 
ಗಂಭೀರ ಸಮಸ್ಯೆಗೆ ಹೀಗೆ ಉತ್ತರಿಸುತ್ತಾನೆ. ' ಹತ್ತು ಕಿ. ಮೀ . ವ್ಯಾಸದ 
ಕ್ಷುದ್ರಗ್ರಹ ಬಡಿಯಿತೆಂದರೆ ಅದು ಇನ್ನೂರು ಕಿ. ಮೀ . ತ್ರಿಜ್ಯದ ಭೂ 
ಭಾಗವನ್ನು ಕುಸಿಯುವಂತೆ ಮಾಡುತ್ತದೆ. ಇಂದು ಭೂಮಿಯ ಯಾವ 
ಭಾಗದಲ್ಲೇ ಈ ಗಾತ್ರದ ಕುಸಿತ ಕಂಡುಬಂದಿಲ್ಲ . ಏಕೆಂದರೆ ಬಹುಪಾಲು 
ಕ್ಷುದ್ರ ಗ್ರಹಗಳು ಬಡಿದಿರುವುದು ಸಾಗರ ತಳವನ್ನು . ಅಂಥ ಜಾಗಗಳನ್ನು 
ಸಾಗರ ತಳದಲ್ಲಿ ಸದ್ಯದಲ್ಲಿ ಗುರುತಿಸಲು ಸಾಧ್ಯವಿಲ್ಲ . ಏಕೆಂದರೆ ಸಾಗರ 
ತಳದಲ್ಲಿ ಜ್ವಾಲಾಮುಖಿಗಳು ಮನೆ ಮಾಡಿಕೊಂಡಿವೆ. ಅವುಗಳಿಂದ ಸುರಿಯುವ 
ಶಿಲಾ ಪ್ರವಾಹ ಅಂತಹ ಗುರುತುಗಳನ್ನು ಅಳಿಸಿ ಹಾಕಿಬಿಟ್ಟಿದೆ. ವಾಸ್ತವವಾಗಿ 
ಸಾಗರದ ತೇಲುವ ಸಸ್ಯಗಳ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಕ್ಷುದ್ರ ಗ್ರಹಗಳ 
ಬಡಿತದಿಂದ ಮೇಲೆದ್ದ ದೂಳು ತಡೆಯೊಡ್ಡಿ ಸಸ್ಯನಾಶಕ್ಕೆ ಕಾರಣವಾಗಿದೆ. 
ಅದನ್ನು ನಂಬಿದ್ದ ಸಾಗರ ಜೀವಿಗಳಿಗೆ ಸಹಜವಾಗಿಯೇ ನಿರ್ಗಮಿಸುವ ದುಸ್ಥಿತಿ 
ಆಗ ಒದಗಿದೆ.' 

ಪೆಡಂಭೂತಗಳನ್ನು ಕೊಂದ ಕಾಣದ ಕೈ ಧೂಮಕೇತುವಿರಬಹುದೆಂದು 
ಕೆಲವು ವಿಜ್ಞಾನಿಗಳು ಶಂಕಿಸಿದ್ದಾರೆ. ಏಕೆಂದರೆ ಧೂಮಕೇತು ಸ್ಫೋಟಿಸಿದರೆ 
ಅಪರಿಮಿತ ಶಾಖ ಬಿಡುಗಡೆಯಾಗುತ್ತದೆ. ಸುತ್ತಲ ತಾಪ 10 ರಿಂದ 20 
ಡಿಗ್ರಿ ಸೆ. ಏರಬಹುದೆಂದು ಅಂದಾಜು ಮಾಡಿದ್ದಾರೆ. ಈ ಅಪರಿಮಿತ 
ಶಾಖವನ್ನು ಶೈತ್ಯ ರಕ್ತದ ಪೆಡಂಭೂತಗಳು ನಿಭಾಯಿಸದೆ ಹೋಗಿರಬಹುದು. 
ಒಂದು ವೇಳೆ ಅಂತಹ ಧೂಮಕೇತು ಕಡಲಿನಲ್ಲಿ ಸ್ಫೋಟಿಸಿದರೆ ಅದು 
ಸಾಗರಜೀವಿಗಳಿಗೆ ಇನ್ನೂ ಮಾರಕ. ಇದಕ್ಕೆ ಕಾರಣವೂ ಉಂಟು. 
ಧೂಮಕೇತುವಿನಲ್ಲಿ ಸಯನೈಡ್ ವಿಷಾನಿಲ ತುಂಬಿರುತ್ತದೆ. ಅಲ್ಲದೆ ತಲೆಯ 


ಪೆಡಂಭೂತಗಳು ಅಳಿದವೇಕೆ? / 96 


ಭಾಗದಲ್ಲಿ ಇಂಗಾಲದ ಡೈ ಆಕ್ಸ್ಡ್ ಮುತ್ತಿರುತ್ತದೆ. ಅದು ವಾತಾವರಣದ 
ಇಂಗಾಲದ ಡೈ ಆಕ್ಸ್‌ಡ್‌ನ ಪ್ರಮಾಣವನ್ನು ಹೆಚ್ಚಿಸುವಷ್ಟು ದಟ್ಟವಾಗಿರಲು 
ಸಾಧ್ಯ . ಧೂಮಕೇತುವಿನ ಸ್ಫೋಟನೆ ಕಡಲಿನಲ್ಲಿ ಹೆಚ್ಚು ಕಾರ್ಬೊನೇಟನ್ನು 
ಪ್ರಕ್ಷೇಪಿಸುವಂತೆ ಮಾಡುತ್ತದೆ. ಇದರ ಪರಿಣಾಮವಾಗಿ ಕಡಲ ಜೀವಿಗಳಿಗೆ 
ತಮ್ಮ ಚಿಪ್ಪನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ಬೇಕಾದ ಸಂಪತ್ತೇ ಮಾಯವಾಗಿ 
ಅವು ವಿನಾಶದ ಅಂಚನ್ನು ತಲುಪಬಹುದು. ಇದು ಈ ಸಿದ್ದಾಂತದ ಪ್ರಮುಖ 
ತಿರುಳು. ಆದರೆ ವಾಸ್ತವವಾಗಿ ಚಿಪ್ಪು ಕಡಲಜೀವಿಗಳೆಲ್ಲವೂ ಏಕಾಏಕಿ 
ನಿರ್ನಾಮವಾಗಿಲ್ಲ , ಬದಲು ಜೀವಸಂಕುಲದ ಕೊಂಡಿ ಬೆಳೆದುಕೊಂಡೇ ಸಾಗಿದೆ. 
- ತೀರ ಇತ್ತೀಚೆಗೆ ಪೆಡಂಭೂತಗಳ ನಿಗೂಢ ಸಾವನ್ನು ವಿವರಿಸಲು 
ಪರಿಸರವನ್ನು ಬೊಟ್ಟು ಮಾಡಿ ವಿಜ್ಞಾನಿಗಳು ತೋರಿಸುತ್ತಿದ್ದಾರೆ. ಅದರಲ್ಲೂ 
ಕ್ಷುದ್ರಗ್ರಹವೊಂದು ಸುಣ್ಣ ಶಿಲೆಯಿರುವ ಪ್ರದೇಶಕ್ಕೆ ಬಡಿದರೆ ಅದರಿಂದ 
ಹೊರಹೊಮ್ಮುವ ಇಂಗಾಲದ ಡೈಆಕ್ಸ್‌ಡ್‌ನ ಪ್ರಮಾಣ ಹತ್ತು ಸಾವಿರ 
ವರ್ಷಗಳ ಕಾಲ ಭೂಮಿಯ ವಾಯುಗೋಳವನ್ನು ಮುಚ್ಚಿ ತಾಪ 
ಹೊರಹೋಗದಂತೆ ತಡೆಹಿಡಿದು ಭೂಮಿಯನ್ನು ಶಾಖಗೊಳಿಸುತ್ತದೆ ಎಂದು 
ಪ್ರತಿಪಾದಿಸುವ ವಿಜ್ಞಾನಿಗಳ ಸಂಖ್ಯೆ ಈಗ ಬೆಳೆಯುತ್ತಿದೆ. ಈ ತಾಪವನ್ನು 
ಪೆಡಂಭೂತಗಳು ನಿಭಾಯಿಸುವುದು ಅಶಖ್ಯ . ಈ ಸಿದ್ದಾಂತ ಕೇವಲ 
ಬೊಗಳೆಯಲ್ಲವೆಂದು ಸಾರಲು ಇಬ್ಬರು ವಿಜ್ಞಾನಿಗಳು ಇಪ್ಪತ್ತು ಸಾವಿರ 
ಕಿ. ಮೀ . ವೇಗದಲ್ಲಿ ಸುಣ್ಣ ಶಿಲೆಯ ಮೇಲೆ ಫಿರಂಗಿಯಿಂದ ಧಾಳಿ ಮಾಡಿ 
ದೂಳೆಬ್ಬಿಸಿದರು. ಅದರ ಆಧಾರದ ಮೇಲೆ ವಾತಾವರಣದ ತಾಪವನ್ನಳೆದರು. 
ಕ್ಷುದ್ರಗ್ರಹ ಆರೂವರೆ ಕೋಟಿ ವರ್ಷಗಳ ಹಿಂದೆ ಹೀಗೆಯೇ ಧಾಳಿ ಮಾಡಿ 
ಪರಿಸರದಲ್ಲಿ ತಾಪ ವೈಪರೀತ್ಯ ಮೂಡಿಸಿ ಪೆಡಂಭೂತಗಳ ಅಳಿವಿಗೆ 
ಕಾರಣವಾಗಿರಬಹುದೆಂಬ ವಾದವನ್ನು ಮುಂದಿಟ್ಟರು. 

ಇತ್ತ ಧೂಮಕೇತುವನ್ನು ಒಂದು ವರ್ಗ ದೂಷಿಸಿದರೆ ಮತ್ತೊಂದು ವರ್ಗದ 
ವಿಜ್ಞಾನಿಗಳು ಜ್ವಾಲಾಮುಖಿಯೇ ಪೆಡಂಭೂತಗಳಿಗೆ ಮೃತ್ಯುವಾಗಿ 
ಕಾಡಿದೆಯೆಂದು ಮತ್ತೊಂದು ಸಿದ್ಧಾಂತವನ್ನು ಮುಂದಿಡುತ್ತಿದ್ದಾರೆ. 
ಜ್ವಾಲಾಮುಖಿಯಿಂದ ವಾಯುಗೋಳಕ್ಕೆ ಬಿಡುಗಡೆಯಾಗುವ ಬೃಹತ್ 
ಪ್ರಮಾಣದ ಗಂಧಕದ ಡೈಆಕ್ಸೆಡ್, ಜಲಜನಕದ ಕ್ಲೋರೈಡ್ 
ವಾಯುಗೋಳದ ಓಜೋನ್ ವಲಯಕ್ಕೆ ಲಗ್ಗೆ ಹಾಕಿ ಅದನ್ನು ವಿಘಟಿಸಿ 


97 / ಪೆಡಂಭೂತಗಳು ಅಳಿದವೇಕೆ? 


ಅತಿ ಅಪಾಯಕಾರಿ ಅತಿನೀಲ ಕಿರಣಗಳನ್ನು ಭೂಮಿಗೆ ಬಿಡುತ್ತದೆ ಎಂಬ 
ಅಂಶವನ್ನು ಮುಂದಿಟ್ಟಿದ್ದಾರೆ. ಕ್ರಿ . ಶ. 1982ರಲ್ಲಿ ಮೆಕ್ಸಿಕೋದ ಎಲ್ ಚಿ 
ಜೋನ್ ಜ್ವಾಲಾಮುಖಿ ಎರಡು ವರ್ಷಗಳ ಕಾಲ ಉತ್ತರ ಧ್ರುವದ ಶೈತ್ಯವನ್ನು 
ಹೆಚ್ಚಿಸುವಷ್ಟು ಗಂಧಕದ ದೂಳನ್ನು ವಾತಾವರಣಕ್ಕೆ ತುಂಬಿತ್ತು . ಇದೇ ವರ್ಷ 
ಕೆರಳಿದ ಫಿಲಿಪೀನ್ಸ್‌ನ ಪಿನತುಬೋ ಜ್ವಾಲಾಮುಖಿ ಎರಡು ಕೋಟಿ ಟನ್ 
ಗಂಧಕದ ಡೈ ಆಕ್ಸ್‌ಡ್‌ನ್ನು ಗಾಳಿಗೆ ತೂರಿದೆಯೆಂದು ಇತ್ತೀಚೆಗೆ ಪರಿಸರ 
ಶಾಸ್ತ್ರಜ್ಞರು ನಿಸರ್ಗದ ಅಡೆತಡೆಯಿಲ್ಲದ ಈ ವಿದ್ಯಮಾನದತ್ತ ಬೊಟ್ಟು ಮಾಡಿ 
ತೋರಿಸಿದ್ದಾರೆ. ಹಿಂದೆ ಕ್ರಿ .ಶ. 1976ರಲ್ಲಿ ಅಲಾಸ್ಕದ ಅಗಸ್ಟಿನ್ ಜ್ವಾಲಾಮುಖಿ 
ಇಪ್ಪತ್ತೊಂಬತ್ತು ಕೋಟಿ ಟನ್ನು ಜಲಜನಕದಕ್ಲೋರೈಡನ್ನು ಉಗುಳಿ ಇಡೀ 
ಓಜೋನ್ ವಲಯಕ್ಕೆ ಲಗ್ಗೆ ಹಾಕಿ ಚಿಂತೆಗೀಡುಮಾಡಿತು. ಒಂದೊಂದು ದೊಡ್ಡ 
ಜ್ವಾಲಾಮುಖಿ ಕೆರಳಿದಾಗಲೂ ಅದರಿಂದ ಇಂದು ಜಗತ್ತು ಉತ್ಪಾದಿಸುತ್ತಿರುವ 
ಕ್ಲೋರೋಫ್ಲೋರೋ ಕಾರ್ಬನ್ನಿನ ಐನೂರು ಪಟ್ಟು ಅಧಿಕ ಪ್ರಮಾಣ 
ಹೊರಬೀಳುತ್ತದೆ. ನಿಸರ್ಗದ ಓಜೋನ್ ಕವಚ ಎಲ್ಲಿಯವರೆಗೆ ಈ 
ಧಾಳಿಯಿಂದ ಸುರಕ್ಷಿತವಾಗಿರಲು ಸಾಧ್ಯ ? ಆರೂವರೆ ಕೋಟಿ ವರ್ಷಗಳ 
ಹಿಂದೆ ಹೀಗೆಯೇ ಜ್ವಾಲಾಮುಖಿಗಳು ಕೆರಳಿ ನೆಲವನ್ನೇ ಒಲೆಯಂತೆ ಉರಿಸಿವೆ. 
ಸೂರ್ಯನಿಂದ ಹೊಮ್ಮುವ ಅತಿ ಅಪಾಯಕಾರಿ ಅತಿನೀಲ ಕಿರಣಗಳು ತೂರಿ 
ಈ ದೈತ್ಯ ಪೆಡಂಭೂತಗಳನ್ನು ಬಲಿ ತೆಗೆದುಕೊಂಡಿವೆ ಎಂದು ಈ ಬಣ 
ವಾದಿಸಿದೆ. 

ಸಿದ್ದಾಂತಗಳೇನೇ ಇರಲಿ, ಪೆಡಂಭೂತಗಳು ಭೂಮಿಯನ್ನು 150 ದಶಲಕ್ಷ 
ವರ್ಷಗಳು ನಿರಾತಂಕವಾಗಿ ಆಳಿ ಅಳಿದಿವೆ. ಹಾಗೆ ನೋಡಿದರೆ ಈ ಅವಧಿಯಲ್ಲಿ 
ಭೂಮಿಯ ವಾತಾವರಣ ಮಹತ್ತರ ಬದಲಾವಣೆಯನ್ನೇನೂ ಕಾಣದೆ 
ತಾಪಮಾನದಲ್ಲಿ ಕಡಿಮೆ ವ್ಯತ್ಯಾಸವನ್ನು ಅನುಭವಿಸಿರುವುದನ್ನು ಜೀವಿಗಳ 
ಪಳೆಯುಳಿಕೆಗಳು ತೋರಿಸಿವೆ. ಪೆಡಂಭೂತಗಳು ಯಥೇಚ್ಛವಾಗಿ ತಿರುಗಾಡಿದ 
ಉತ್ತರ ಅಮೇರಿಕ , ಕೆನಡಾ ಪ್ರಾಂತ್ಯಗಳಲ್ಲಿ ಸಾಗರ ಆ ಕಾಲದಲ್ಲಿ ಅಷ್ಟೇನೂ 
ಆಳವಾಗಿರಲಿಲ್ಲ , ಬಳಿಯಲ್ಲಿಯೇ ಕೊಳ, ಸರೋವರಗಳು ತುಂಬಿ 
ತುಳುಕುತ್ತಿದ್ದವು. ಸುತ್ತ ಹೇರಳ ಸಸ್ಯ ಈ ದೈತ್ಯಗಳು ದೇಹ ಬೆಳೆಸಿಕೊಳ್ಳಲು 
ಸಾಕಷ್ಟು ಪೂರಕವಾಗಿದ್ದವು. ಮುಂದೆ ಈ ದೈತ್ಯಗಳು ಬಹುಘೋರವಿಪತ್ತನ್ನು 
ಎದುರಿಸಬೇಕಾಯಿತು. ಸಾಗರ ಒಂದೆಡೆ ಹಿಂಜರಿತ ಪ್ರಾರಂಭಿಸಿತು. ಹೆಚ್ಚು 


ಪೆಡಂಭೂತಗಳು ಅಳಿದವೇಕೆ? / 98 


ನೆಲ ಬಯಲಾಯಿತು. ಶೈತ್ಯ ಏರಿತು. ಶುಷ್ಕ ವಾತಾವರಣ ಮೂಡಿತು. ಇದು 
ಸಾಲದೆಂಬಂತೆ ಸಸ್ಯ ಕರಗುತ್ತ ಬಂತು. ಆರೂವರೆ ಕೋಟಿ ವರ್ಷಗಳ ಹಿಂದೆ 
ಸಾಗರ ಉಕ್ಕಿ ಪೆಡಂಭೂತಗಳ ಸಾಮ್ರಾಜ್ಯಕ್ಕೆ ಲಗ್ಗೆ ಹಾಕಿತು. ನೆಲವನ್ನು 
ಕಬಳಿಸುತ್ತ ಬಂತು. ಬದಲಾದ ಈ ಪರಿಸರ ಈ ಜೀವಿಗಳಿಗೆ ಗೊಂದಲವನ್ನು 
ಮಾಡಿರುವುದು ಸಹಜ. ತುಂಬ ಸಣ್ಣ ಸರೀಸೃಪಗಳಾದರೆ, ಉದಾಹರಣೆಗೆ 
ಹಾವು, ಹಲ್ಲಿ , ಇಂತಹ ಜೀವಿಗಳು ವೈಪರೀತ್ಯ ಎದುರಾದಾಗ ಕಲ್ಲಿನ 
ಪೊಟರೆಯಲ್ಲೋ ಅಥವಾ ಸಂದಿಗೊಂದಿಗಳಲ್ಲೊ ತಾತ್ಕಾಲಿಕವಾಗಿ ಆಶ್ರಯ 
ಪಡೆದು ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯ . ಆದರೆ ಹಲವು ಆನೆಯ 
ಗಾತ್ರವಿದ್ದ ಪೆಡಂಭೂತಗಳು ಎಲ್ಲಿ ಅಡಗಲು ಸಾಧ್ಯ ? ಭೂ ಇತಿಹಾಸ ಬಗೆದರೆ 
ಇಂಥ ನೈಸರ್ಗಿಕ ವೈಪರೀತ್ಯಗಳು ಕಾಲಕಾಲಕ್ಕೆ ಘಟಿಸಿ ಅಂದಿನ ಶೇ . 90 
ಪಾಲು ಜೀವಿಗಳನ್ನು ನಿರ್ದಯವಾಗಿ ಅಳಿಸಿ ಹಾಕಿರುವುದನ್ನು ಕಾಣುತ್ತೇವೆ. 
ಆದ್ದರಿಂದ ಪೆಡಂಭೂತಗಳ ನಿರ್ಗಮನ ಅತ್ಯಂತ ಸಹಜವಾದದ್ದು , ಇದಕ್ಕಾಗಿ 
ವಿಶೇಷ ಸಿದ್ಧಾಂತಗಳನ್ನು ಪ್ರತಿಪಾದಿಸುವುದೇ ಅರ್ಥಹೀನ ಎಂದು ಬಗೆದ 
ವಿಜ್ಞಾನಿಗಳೂ ಉಂಟು . ವಾಸ್ತವ ಸ್ಥಿತಿ ಏನೇ ಇರಲಿ, ಪೆಡಂಭೂತಗಳ 
ನಿರ್ಗಮನದೊಂದಿಗೆ ಬಹುದೊಡ್ಡ ಸಾಮ್ರಾಜ್ಯವೊಂದು ಆರೂವರೆ ಕೋಟಿ 
ವರ್ಷಗಳ ಹಿಂದೆ ನಾಶವಾಯಿತು. ರಂಗುರಂಗಿನ ನಾಟಕಕ್ಕೆ ಪರದೆ ಬಿತ್ತು . 
ನಾಟಕದ ಪಾತ್ರಧಾರಿಗಳ ಸಾವು ಇಂದಿಗೂ ನಿಗೂಢ. 


ಮಹಾದೈತ್ಯರ ಮರುಜನ್ಮ 


ಸತ್ತ ಜೀವಿಗಳು ಮತ್ತೆ ಹುಟ್ಟುವ ಸಂಭವವನ್ನು ವಿಜ್ಞಾನ ಒಪ್ಪುವುದಿಲ್ಲ . 
ಪುನರ್ಜನ್ಮವನ್ನು ವೈಜ್ಞಾನಿಕವಾಗಿ ಪ್ರಮಾಣೀಕರಿಸುವುದು ಅಸಾಧ್ಯ . ಆದರೆ 
ಪೆಡಂಭೂತಗಳು ಪುನರ್ಜನ್ಮ ಪಡೆದಿವೆ. ಅವು ಅಂದಿನ ಅದೇ ರೂಪದಲ್ಲಿ 
ಮತ್ತೆ ಕಾಣಿಸಿಕೊಂಡಿರುವುದು ವಸ್ತುಸಂಗ್ರಹಾಲಯಗಳಲ್ಲಿ , ಆರೂವರೆಕೋಟಿ 
ವರ್ಷಗಳ ಹಿಂದೆ ಮರೆಯಾದ ಪೆಡಂಭೂತಗಳು ರಾಷ್ಟ್ರೀಯ 
ಉದ್ಯಾನವನಗಳನ್ನು ಇಂದು ಅಲಂಕರಿಸುತ್ತಿವೆ. ಇವು ಜೀವಂತ ಪೆಡಂಭೂತಗಳ 
ರೂಪುರೇಷೆಯನ್ನು ಹೊತ್ತ ಅವುಗಳ ಪ್ರತಿಕೃತಿ ಮಾತ್ರ . ಮುಖ್ಯವಾಗಿ 

99 / ಪೆಡಂಭೂತಗಳು ಅಳಿದವೇಕೆ ? 


ಪಳೆಯುಳಿಕೆಗಳ ಆಧಾರದ ಮೇಲೆ ಅವುಗಳ ಅಂಗಾಂಗಗಳ ಪ್ರಮಾಣ , ರಚನೆ, 
ವೈವಿಧ್ಯ ಅರಿತು ಅದೇ ಗಾತ್ರದಲ್ಲಿ ಪುನರ್ ನಿರ್ಮಿಸಿ ಅಂದು ನೆಲ, ಜಲ , 
ಬಾನಿನಲ್ಲಿ ಸ್ವರ ತಿರುಗಾಡಿ ಮೆರೆದ ಈ ದೈತ್ಯರಿಗೆ ಶಿಲ್ಪಿ ಜೀವ ಕೊಟ್ಟು 
ಆಕೃತಿಯ ಮೂಲಕ ನಿಲ್ಲಿಸುತ್ತಾನೆ. ಮಾನವನಿಗಿಂತ ಹಲವುಕೋಟಿ ವರ್ಷಗಳ 
ಮೊದಲೇ ಧರೆಗಿಳಿದ ಈ ದೈತ್ಯರ ಬದುಕನ್ನು ಅರಿಯಲು ಇವು ನಮಗೆ 
ನೆರವಾಗುತ್ತವೆ. ಸೃಷ್ಟಿಕ್ರಿಯೆಯ ಅದ್ಭುತಗಳ ಮೇಲೆ ಬೆಳಕು ಚೆಲ್ಲುವ ಇಂತಹ 
ಪ್ರತಿಕೃತಿಗಳು ನಮ್ಮನ್ನು ಗತಕಾಲದ ವೈಭವಕ್ಕೆ ಸೆಳೆದೊಯ್ಯುತ್ತವೆ. 

ಪ್ರತಿಕೃತಿ ತಯಾರು ಮಾಡಲು ಜೀವಿಗಳ ಅಂಗಾಂಗಗಳ ಪರಿಪೂರ್ಣ 
ಅಭ್ಯಾಸ ಅತ್ಯಗತ್ಯ . ಯಾವುದೋ ಒಂದು ಜೀವಿಯ ತಲೆಯನ್ನು ಮತ್ತಾವ 
ಜೀವಿಗೊ ಇಟ್ಟರೆ ಹುಲಿಯೆಂದು ಬರೆದ ಮೃಗಾಲಯದಬೋನಿನಲ್ಲಿ ಮಂಗ 
ಕುಳಿತರೆ ಹೇಗೋ ಹಾಗೆ ಆಭಾಸವಾಗುತ್ತದೆ. ಬನ್ನೇರುಘಟ್ಟದ ಬೃಹತ್ 
ಜೀವಿಯಾದ ಇಗ್ವನೋಡಾನ್ ಪೆಡಂಭೂತವನ್ನು ಕೇವಲ ಓತಿಕೇತದಷ್ಟು ಗಾತ್ರ 
ರಚಿಸಿದರೆ ಅದೂ ಕೂಡ ಅವಾಸ್ತವ ಎನ್ನಿಸಿಕೊಳ್ಳುತ್ತದೆ. ಅತ್ಯಂತ ದೈತ್ಯ 
ಬ್ರಾಕಿಯೋಸಾರಸ್ ಪೆಡಂಭೂತದ ಹೊಟ್ಟೆಯನ್ನು ಇಲ್ವನೋಡಾನ್ 
ಪೆಡಂಭೂತಕ್ಕಿಟ್ಟರೂ ಅದು ಅಪಹಾಸ್ಯಕ್ಕೆಡೆಗೊಡುತ್ತದೆ. ಅದೇ ಒಂದು ಹೊಸ 
ಪ್ರಭೇದವೆಂದು ಭಾವಿಸಿದರೆ ಅದು ವೈಜ್ಞಾನಿಕವಾಗಿ ದೊಡ್ಡ ಪ್ರಮಾದವೇ 
ಆಗುತ್ತದೆ. 
- ಕ್ರಿ .ಶ . 1822ರಲ್ಲಿ ಮಗಲೋಸಾರಸ್ ಪೆಡಂಭೂತದ ಅಸ್ಥಿಪಂಜರ 
ಪತ್ತೆಯಾದಾಗ ಅದೇ ಕಾಲಕ್ಕೆ ಇಲ್ವನೋಡಾನ್‌ನ ಪಳೆಯುಳಿಕೆಗಳೂ 
ದೊರೆತವು. ಕ್ರಿ . ಶ. 1854ರಲ್ಲಿ ಅದರ ಭಾಗಶಃ ಅಸ್ಥಿಪಂಜರದ ಆಧಾರದ 
ಮೇಲೆ ಇಲ್ವನೋಡಾನ್ ಕ್ರೂರ ಪೆಡಂಭೂತವನ್ನು ವಿಚಿತ್ರವಾಗಿ ಕಲ್ಪಿಸಿ 
ಲಂಡನ್ನಿನ ಕ್ರಿಸ್ಟಲ್ ಪ್ಯಾಲೆಸ್‌ನ ಮುಂದೆ ಸಾರ್ವಜನಿಕರ 
ಪ್ರದರ್ಶನಕ್ಕಿಡಲಾಯಿತು. ಇದೊಂದು ಭಯಾನಕ ಪೆಡಂಭೂತ ನಿಜ , ಆದರೆ 
ಅದರ ಕಾಲುಗಳನ್ನು ಕಂಬದಂತೆ ನಿರ್ಮಿಸಲಾಗಿತ್ತು . ಅದರ ಮೂತಿಯ ಮೇಲೆ 
ಫೇಂಡಾಮೃಗದಂತೆ ಕೊಂಬನ್ನು ತೋರಿಸಲಾಗಿತ್ತು . ಒಮ್ಮೆ ಅದು 
ಫೇಂಡಾಮೃಗದಂತೆ ಕಂಡರೆ ಮತ್ತೊಮ್ಮೆ ಎಮುನಿನಂತೆ ಕಾಣುತ್ತಿತ್ತು . ಜನ 
ಆ ಪ್ರಾಣಿಯನ್ನು ಅದೇ ವಿಚಿತ್ರ ಆಕಾರದಲ್ಲಿ ಕಲ್ಪಿಸಿಕೊಂಡು ಅದ್ಭುತ ಎಂದು 
ಮೂಗಿನ ಮೇಲೆ ಬೆರಳಿಟ್ಟರು. ಕ್ರಿ . ಶ. 1878ರಲ್ಲಿ ಅದರ ಪೂರ್ಣ ಪ್ರಮಾಣದ 
ಪೆಡಂಭೂತಗಳು ಅಳಿದವೇಕೆ? / 100 


ಅಸ್ಥಿಪಂಜರ ಬೆಲ್ಲಿಯಂನ ಕಲ್ಲಿದ್ದಲ ಗಣಿಯೊಂದರಲ್ಲಿ ದೊರೆತಾಗ ಈ 
ಪ್ರಾಣಿಯ ನಿಜವಾದ ಶರೀರದ ಅಂಗಾಂಗಗಳ ಪ್ರಮಾಣ ವಿಜ್ಞಾನಿಗಳ ಅರಿವಿಗೆ 
ಬಂತು. ಕ್ರಿ . ಶ. 1905 ರಿಂದಲೂ ಲಕ್ಕೋಪಲಕ್ಷ ಸಂದರ್ಶಕರ ಕಲ್ಪನೆಯನ್ನು 
ಕೆರಳಿಸಿರುವ ಈ ಕ್ರೂರ ಜಂತುವಿನ ಅಸ್ಥಿಪಂಜರವನ್ನು ಬ್ರಾಸೆಲ್‌ನ ನೈಸರ್ಗಿಕ 
ಚರಿತ್ರೆಯ ವಸ್ತುಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಅದರ ಕತ್ತನ್ನು 
ಮುಟ್ಟಬೇಕೆಂದರೆ ಎರಡು ಮಹಡಿಯ ಎತ್ತರ ಏರಲೇಬೇಕು. ನೂರ ಅರವತ್ತು 
ವರ್ಷಗಳ ಹಿಂದೆ ಈ ದೈತ್ಯನನ್ನು ನಿಜಕ್ಕೂ ಓತಿಕೇತದಂತೆ ಚಿತ್ರಿಸಲಾಗಿತ್ತು . 
- ಅಳಿದ ಜೀವಜಗತ್ತಿನ ಅಸಮಾನ್ಯ ಬದುಕನ್ನು ನೋಡಲು ನಾವು ಕಾಲವನ್ನು 
ಹಿಂದಕ್ಕೆ ಸರಿಸಲಾಗುವುದಿಲ್ಲ . ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನವನದಲ್ಲಿ 
ಜೀವಂತ ಸರೀಸೃಪಗಳ ನಡುವೆ ಜೀವಂತವೆನ್ನುವಂತೆ ಮೂಡಿರುವ 
ಇಲ್ವನೋಡಾನ್, ಡೈಮೆಟೊಡಾನ್ ಪೆಡಂಭೂತಗಳ ಪ್ರತಿಕೃತಿಗಳನ್ನು 
ಕಂಡಾಗ ಅಥವಾ ಬೆಂಗಳೂರಿನ ಕಬ್ಬನ್ ಪಾರ್ಕಿನ ಬಾಲಭವನದ ಬಳಿ ಇರುವ 
ನೆಲ ಮೂಸಿ ನೋಡುತ್ತಿರುವ ಭಂಗಿಯಲ್ಲಿರುವ ದೈತ್ಯಾಕಾರದ 
ಸ್ಪಿ ಗೋಸಾರಸ್‌ನ ಪ್ರತಿಕೃತಿಯನ್ನು ನೋಡಿದಾಗ ಕಾಲ ತನಗೆ ತಾನೇ ಹಿಂದೆ 
ಸರಿಯುತ್ತದೆ, ಆರೂವರೆ ಕೋಟಿ ವರ್ಷಗಳ ಹಿಂದಿನ ಚಿತ್ರಣ 
ಅರೆಘಳಿಗೆಯಲ್ಲಿ ಮನಸ್ಸಿನ ಮೇಲೆ ಒತ್ತುತ್ತದೆ. 

ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆ ದೇಶಾದ್ಯಂತ ಖನಿಜಗಳ 
ಪರಿಶೋಧನೆಯ ಕಾರ್ಯಕ್ರಮದ ಜೊತೆಗೆ ಇಂಥ ಪ್ರಾಚೀನ ಜೀವಿಗಳ 
ಪ್ರತಿಕೃತಿ ತಯಾರಿಸಿ ಭೂ ಚರಿತ್ರೆಯ ಕಳೆದು ಹೋದ ಅಧ್ಯಾಯವನ್ನು 
ಜೋಡಿಸುವ ಅಪರೂಪದ ಕೆಲಸವನ್ನು ಕೈಗೆತ್ತಿಕೊಂಡಿದೆ. ಇಂಥ ಜೀವಿಗಳ 
ಪ್ರತಿಕೃತಿತಯಾರಿಸುವ ಮೊದಲು ಅಂಥ ಜೀವಿಯ ಪುಟ್ಟ ಮಾದರಿಯೊಂದನ್ನು 
ರಚಿಸಿ, ಪಳೆಯುಳಿಕೆಗಳ ಆಧಾರದ ಮೇಲೆ ಅವುಗಳ ಅಂಗರಚನೆಯನ್ನು 
ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ, ಉಕ್ಕಿನ ಸರಳುಗಳಿಂದ ಜೀವಿಯ 
ಒಳಭಾಗದ ಅಸ್ಥಿಪಂಜರ ನಿರ್ಮಿಸುತ್ತಾರೆ. ಅದರ ಮೇಲೆ ಗೋಣಿ ಬಟ್ಟೆ 
ಹೊದಿಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್‌ ಮೆತ್ತುತ್ತಾರೆ. ಅದರಲ್ಲೇ ಜೀವಿಯ 
ನರನಾಡಿಯನ್ನೆಲ್ಲ ಮೂಡಿಸಿ ಜೀವಂತವೆನ್ನುವಂತೆ ಅಂಗರಚನೆಯನ್ನು 
ಮುದ್ರಿಸುತ್ತಾರೆ. ಅದರ ಮೇಲೆ ನಾರುಗಾಜಿನ ಹೊದಿಕೆ ಮುಚ್ಚುತ್ತಾರೆ. 
ಇದರೊಂದಿಗೆ ಪೆಡಂಭೂತಗಳ ಪ್ರತಿ ಅಂಗಾಂಗಗಳ ಮುದ್ರೆ ಮೂಡುತ್ತದೆ. 


101 / ಪೆಡಂಭೂತಗಳು ಅಳಿದವೇಕೆ? 


ಅದೇ ಗಾತ್ರ , ಅದೇ ಚಹರೆ, ಅದೇ ಅಂಗರಚನೆ, ಎಲ್ಲ ಅಂಗಾಂಗಗಳೂ 
ಪ್ರಮಾಣಬದ್ದವಾಗಿರುತ್ತವೆ. ಹೈದರಾಬಾದಿನ ನೆಹರೂ ಪ್ರಾಣಿ 
ಸಂಗ್ರಹಾಲಯದಲ್ಲಿ ಜೀವಂತ ಪ್ರಾಣಿಗಳ ನಡುವೆ ಆರೂವರೆ ಕೋಟಿ 
ವರ್ಷಗಳ ಹಿಂದೆ ಪರಸ್ಪರ ಹೊಡೆದಾಡಿ ಸದಾ ಕಾಲು ಕೆರೆದು ಜಗಳ 
ಮಾಡುತ್ತಿದ್ದ ಟೈಸೆರಾಟಾಪ್ , ಟೈರನೋಸಾರಸ್‌ಗಳ ಪ್ರತಿಕೃತಿಗಳನ್ನು 
ನಿರ್ಮಿಸಲಾಗಿದೆ. ಮದರಾಸಿನ ಗಿಂಡಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತ್ಯಂತ 
ಉದ್ದ ಪೆಡಂಭೂತವೆನ್ನಿಸಿದ್ದ ಬ್ರಾಕಿಯೋಸಾರಸ್‌ನ ಪ್ರತಿಕೃತಿ ಮಳೆ, ಚಳಿ , 
ಗಾಳಿ, ಬಿಸಿಲಿಗೆ ಜಗ್ಗದೆ ಸೆಟೆದು ನಿಂತಿದೆ. ಇವುಗಳಲ್ಲೆಲ್ಲ ಬನ್ನೇರುಘಟ್ಟದಲ್ಲಿ 
ನಿರ್ಮಿಸಿರುವ ಇಗ್ವನೋಡಾನ್ ಪ್ರತಿಕೃತಿಯೇ ಪೆಡಂಭೂತಗಳ ಪ್ರತಿಕೃತಿಗಳ 
ಪೈಕಿ ಅತ್ಯಂತ ದೊಡ್ಡದು. 
- ಐದು ವರ್ಷಗಳ ಹಿಂದಿನ ಸಂಗತಿ. 1986ರ ಜನವರಿ ತಿಂಗಳ 7. 
ಕ್ಯಾಲಿಫೋರ್ನಿಯದ ಬಳಿ ಇರುವ ಗೇಬ್ರಿಯಲ್ ಬೆಟ್ಟ ಸಾಲಿಗೆ ಏಳು ಘಂಟೆಗಳ 
ನಿರಂತರ ಕಾಲುನಡಿಗೆಯಲ್ಲಿ ಬಂದ ಪತ್ರಕರ್ತರು ದಣಿವನ್ನೂ ಲೆಕ್ಕಿಸದೆ ಕಣಿವೆಗೆ 
ಬಂದಿಳಿದರು. ಆ ಗುಡ್ಡ ನಗರದಿಂದ ದೂರವಿರುವ ಏಕಾಂತ ಜಾಗ. 
ಗೈಡರ್‌ಗಳಲ್ಲಿ ಹಕ್ಕಿಯಂತೆ ಹಾರಲು ಅಲ್ಲಿ ಸದಾ ಸಾಹಸಿಗಳು 
ಗಿಜುಗುಟ್ಟುತ್ತಾರೆ. ಅದು ಸಿಮಿ ಕಣಿವೆಯೆಂದೇ ಖ್ಯಾತ. ಇದರ ಬಳಿಯೇ 
ವಾಯುಪಡೆಯ ನೆಲೆಯಿದೆ. ಆ ದಿನ ಜಗತ್ತು ಬೆರಗಾಗುವಂತೆ ನೀಲನಭವನ್ನು 
ಭೇದಿಸಿ ಬೃಹತ್ ಹಕ್ಕಿಯೊಂದು ಹಾರಿ ಬಂತು. ಅದರ ರೆಕ್ಕೆಗಳು 11.58 
ಮೀ . ಅಗಲ, ಪುಟ್ಟ ವಿಮಾನವೊಂದು ಹಾರುತ್ತಿರುವಂತೆ ಭಾಸವಾಗುತ್ತಿತ್ತು. 
ಛಾಯಾಚಿತ್ರಕಾರರು ಆ ಹಕ್ಕಿಯನ್ನು ಕ್ಯಾಮರಾಗಳಲ್ಲಿ ಸೆರೆ ಹಿಡಿದರು. ನಿಜ. 
ಆರೂವರೆ ಕೋಟಿ ವರ್ಷಗಳ ಹಿಂದೆ ಈ ಹಕ್ಕಿ ಹಾಗೆಯೇ ಹಾರಿತ್ತು . ಆಗ 
ಪುಟಾಣಿ ಪಾಪಗಳಂತೆ ಬೆದರಿ ಬಾಳಿದ್ದ ಸಸ್ತನಿಗಳಿಗೆ ಈ ಹಕ್ಕಿ ಜೀವ ಭಯ 
ಒಡ್ಡಿತ್ತು . ಅದರ ರೆಕ್ಕೆಯ ಬಡಿತಕ್ಕೆ ಜೀವಜಂತುಗಳು ನಡುಗಿದ್ದವು. ಅದು 
ಗಗನದ ಚಕ್ರವರ್ತಿಯಾಗಿ ಮೆರೆದಿತ್ತು . ಈಗ ಅದು ಜೀವಂತವಾಗಿ ಹಾರಿ 
ಬಂದಾಗ ಅದರ ದೇಹದಲ್ಲಿ ರಕ್ತ ಮಾಂಸ ತುಂಬಿರಲಿಲ್ಲ . ಹೃದಯದ 
ಬಡಿತವಿರಲಿಲ್ಲ . ಎಲೆಕ್ಟ್ರಾನಿಕ್ ನಿಯಂತ್ರಣದ ಅದರ ರೆಕ್ಕೆಗಳು ವಾಯು ನೆಲೆಯ 
ರೇಡಿಯೋ ನಿಯಂತ್ರಣದಿಂದ ಸಂಜ್ಞೆ ಪಡೆಯುತ್ತಿದ್ದವು. ಅದಕ್ಕೆ ದಿಕ್ಕು 
ತೋರಿಸಿ ಹಕ್ಕಿಯ ಸ್ವಚ್ಛಂದ ಬದುಕಿಗೆ ಲಗಾಮು ಹಾಕಿತ್ತು . ಅದೇ ಉದ್ದ 
ಪೆಡಂಭೂತಗಳು ಅಳಿದವೇಕೆ? / 102 


ಕೊಕ್ಕು, ಲಘು ಶರೀರ, ಗುದ್ದಲಿಯ ಮೂತಿ, ಕೊಕ್ಕಿನೊಳಗೆ ದವಡೆಯ 
ಸಾಲು, ಅಂತೂ ಆರೂವರೆ ಕೋಟಿ ವರ್ಷಗಳ ಹಿಂದಿನ ಹಕ್ಕಿ ಮತ್ತೆ 
ಇಪ್ಪತ್ತನೆಯ ಶತಮಾನದಲ್ಲಿ ರೆಕ್ಕೆ ಬಿಚ್ಚಿ ಹಾರಿತ್ತು . ಪತ್ರಿಕೆಗಳಲ್ಲಿ ಸುದ್ದಿ 
ಮಾಡಿತು. ಕಾಲವನ್ನು ಹಲವುಕೋಟಿ ವರ್ಷಗಳ ಹಿಂದಕ್ಕೆ ನೂಕಿದ ಪ್ರಸಿದ್ದ 
ಇಂಜಿನೀಯರ್ ಮ್ಯಾಕ್ ರೀಡೀ ಈ ಯಂತ್ರ ಹಕ್ಕಿಯ ಸರದಾರ. ಅದು 
ಅವನ ಸುಂದರ ಸ್ವಪ್ನವಾಗಿತ್ತು . ತನ್ನಲ್ಲಿದ್ದ ಬುದ್ಧಿಮತ್ತೆಯನ್ನು ಬಳಸಿ ಈ 
ದೈತ್ಯನನ್ನು ಹಾರಿಸಿದ್ದ . ಈ ಹಕ್ಕಿ ಎಲೆಕ್ಟ್ರಾನಿಕ್ ರೆಕ್ಕೆಯನ್ನು ಬಡಿಯುತ್ತಾ 
ಮೆಲ್ಲನೆ ಕಣಿವೆಯಲ್ಲಿ ಇಳಿದಾಗ ಅವನ ಸುಂದರ ಕನಸು ನನಸಾಗಿತ್ತು . 
ಜೊತೆಗೆ ಇದರ ರಚನೆಗಾಗಿ 500, 000 ಡಾಲರ್ ತೊಡಗಿಸಿದ್ದ ಕಂಪನಿ 
ಹಿರಿಹಿಗ್ಗಿತು. ಈ ಹಾರಾಟ ಕೇವಲ ಪ್ರಾಯೋಗಿಕವಷ್ಟೆ . ಅಮೇರಿಕದ 
ರಾಜಧಾನಿ ವಾಷಿಂಗ್ಟನ್ ಡಿ . ಸಿ. ಯಿಂದ ವಾಷಿಂಗ್ಟನ್ ಸ್ಮಾರಕದವರೆಗೆ 
ಇದು ಹಾರಿ ಐದು ನಿಮಿಷ ರೆಕ್ಕೆಯನ್ನು ಬಡಿದು ಕಾಲವನ್ನು ಹಿಂದಕ್ಕೆ ಸರಿಸಿ 
ನಾಗರಿಕರನ್ನು ಬೆಚ್ಚಿ ಬೀಳಿಸುವ ಹೊಣೆಯನ್ನು ಈ ಪ್ರಯೋಗದೃಢಪಡಿಸಿತ್ತು . 
- ಕ್ರಿ .ಶ. 1972ರ ಒಂದು ದಿನ, ಟೆಕ್ಸಾಸ್ ಬಳಿಯ ಪಾಳು ಭೂಮಿಯೊಂದರಲ್ಲಿ 
ಅರ್ಧ ಎಕರೆಯ ಜಾಗದ ತುಂಬ ಈ ದೈತ್ಯ ಹಕ್ಕಿಯ ನಿಜವಾದ ಮೂಳೆಗಳು 
ಚದುರಿ ಬಿದ್ದಿದ್ದವು. ಅವುಗಳನ್ನು ಒಟ್ಟುಗೂಡಿಸಿದಾಗ ಮ್ಯಾಕ್ ರೀಡೀ 
ಹೌಹಾರಿದ್ದ . ಇದರ ಹೆಸರು ಟಿರೋಡಾನ್. ಅಂದಿನಿಂದ ಈ ಗಗನ 
ಸಾರ್ವಭೌಮನ ಪ್ರತಿಕೃತಿ ರಚಿಸಿ ಹಾರುವಂತೆ ಮಾಡುವ ಮಹದಾಶೆ ಅವನನ್ನು 
ಕಾಡುತ್ತಿತ್ತು . ಅದನ್ನು ಸಫಲಗೊಳಿಸಿದಾಗ ನಿಜಕ್ಕೂ ಕಾಲ ಆರೂವರೆಕೋಟಿ 
ವರ್ಷಗಳ ಹಿಂದಕ್ಕೆ ಸರಿದಿತ್ತು . 


103 / ಪೆಡಂಭೂತಗಳು ಅಳಿದವೇಕೆ? 


ಗ್ರಂಥಋಣ 


Author 


Year 


Title 


Anjan Ghosh 


1986 


Beverly Halstead 


1981 


Carl O Dunbar 


1959 


Charles R .Knight 


1935 


Dixit D.K . 


1988 


The Mystery of Mass Extinction 
The Statesman , 13.4. 1986 
The Beginning and End of 
Dinosaurs, Open Earth , No . 12, 
pp . 27 - 29 . 
Historical Geology (2nd Edition ) 
Wiley International Edition . 
Before the Dawn of Histroy , 
Mc Graw Hill Book Comp. inc. 
New York 
Riddle of the Lost Dinosaur, 
Science Express, 9.8.88 
Dinosaur Renaissance, Science 
Digest, August, pp 34 -42 
Big Foot or Bust, Discover March , 
pp . 44 -53 
Fossils yield Glimpse of Dinosaur 
Embryos, Deccan Herald , 
19 .5 . 1988 
Terrestrial Catastrophe Caused by 
Cometary impact at the end of 
Cretaceous,Nature, May 22, pp . 
201- 203. 


George Olshevsky 


1981 


Jamie James 


1988 


John Noble Wilford 


1988 


Kenneth J Asu 


1980 


JDONOJ78D couvet ? / 104 


Krishnan , M .S . 


1968 


Luis W . Alvarez, Walter 
Alvarez, Frank Asaro 
and Helen V . Michel . 


Geology of India and Burma, 
Higginbothams (P ) Ltd ., Madras. 
Extra Terrestrial Cause for the 
Cretaceous Tertiary Extinction . 
Science, June 6 , pp. 
1095 - 1108 . 


1980 


Moore 


· 1958 


Introduction to Historical Geology , 
Mc Graw Hill Book Co. Ltd ., 


Nicholas Witchell 


1975 


Part Shipman 


1986 


Part Shipman 


1988 


Patrick Cooke 


The Lochness Story , 
Penguin Books Ltd ., 
How a 125 Million year old 
Dionosaur Evolved in 160 years. 
Discover , October , pp. 94 - 96 . 
Dinosaur Nests Bringing up Baby , 
Discover, August, pp. 48 - 55 
The Man Who Launched a 
Dinosaur, Science , April, pp . 
27 -34. 
The Search of Lake Monsters, 
Coward , Mc Cann & Geoghegan 
Naming the Loch Ness Monster , 
Nature, December 11 , pp . 
466 -468 
Asteroid Theory of Extinctions 
Strengthened, Science, October 
31, pp. 514 -517 


Peter Costello 


1974 


Peter Scott and Robert 1975 
Rines 


Richard A Kerr 


1980 


105 / JUOZOITSU 


SUTES ? 


Rick Gore 

1989 Extinctions,National Geographic , 

June, pp . 662-699 
Robert H Rines , 1976 Search for the Loch Ness 
Charles W . Wyckoff, 

Monster, Technology Review , 
Herald E . Edgerton 

March /April pp. 25 -40 
and Martin Klein 
Robert Jastroo 1983 Dinosaur Massacre , Science 

Digest ,September , pp . 51-53 & 

109 
Roy P. Mackal 1976 The Monsters of Loch Ness , The 

Swallow Press Inc . 
Rudolf Merget 1988 More Heat Over Dinosaur Exit, 

Deccan Herald , 9 . 10 . 1988 
Russeu D.A . 1979 The Enigma of the Extinction of 

Dinosaurs, Annual Review of 
Earth and Planetary Science , pp 

163- 182 
Stephen J. Gould 1982 Of Dinosaurs and Asteriods, Year 

Book , Science & Future 

Encyclopaedia , Brittanica . 
Tim Disdales 1972 Monster Hunt 

Aeropolis Books Ltd ., 
William S. Elis 

Lochness the Lake and the 
legend. National Geographic , 

June . 
A Cold Blooded Death, Science Today , October, 1972 
Brachiosauras Model for Vandalur Park, The Times of India , 1. 9.86 
JUTSOETOJASD Q4d5ef ? / 106 


1977 


Crater Clue to the Dinosaur Extinction , The Times of India , 10 .7 .91 
Dinosaur as Mothers, Discover , May 1981 
G .S.I. built 14 Models of Ancient Animals, Deccan Herald , 2 .9.86 
Geological Survey of India Guide Book on Prehistoric Animals : 
Enclosure : Bannerghatta National Park . 
Geological Survey of India Guide Book on Prehistoric Animal Park. 
Nehru Zoological Park, Hyderabad. 
Geological Survey of India Guide Book on Stegosaurs Model: Jawaharal 
Bal Bhavan , Bangalore 1977 
Geological Survey of India , Southern Region News, Vol. 8 , No . 2, 
October, 1989 | 
Guiness Book of Records, 1991 
Volcano Almost Erased Siberia, The Times of India , 17 .7 . 1991 


ನಾಯ್ತು ಜಿ. ವಿ . ಬಿ 


1980 


ಸರೀಸೃಪಗಳು, ಪ್ರಸಾರಾಂಗ, 
ಮೈಸೂರು ವಿಶ್ವವಿದ್ಯಾನಿಲಯ 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ : 
ಬಾಸ್ಕೊ ಪ್ರಕಾಶನ, ಬೆಂಗಳೂರು 


ಸೂರ್ಯನಾಥ ಕಾಮತ್ 1973 


ನವಕರ್ನಾಟಕ ಪ್ರಕಾಶನದ ಪ್ರಕಟಣೆಗಳು 

ಜನಪ್ರಿಯ ವಿಜ್ಞಾನ 


ವಿಶ್ವವಿಖ್ಯಾತ ವೈದ್ಯ ವಿಜ್ಞಾನಿಗಳು 

35.00 
(4ನೇ ಮುದ್ರಣ) 

- ಡಾ || ಎಚ್. ಡಿ . ಚಂದ್ರಪ್ಪ ಗೌಡ 
ವಿಶ್ವವಿಖ್ಯಾತ ಸಂಶೋಧಕರು - ಸಾಧನೆಗಳು (5ನೇ ಮುದ್ರಣ) ಸೂರ್ಯಕಾಂತ 28.00 
( ಮುದ್ರಣ ವಿನ್ಯಾಸಕ್ಕಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟದ ಪ್ರಶಸ್ತಿ 1993) 
ವಿಶ್ವವಿಖ್ಯಾತ ರಾಜಕೀಯ ಮುತ್ಸದ್ದಿಗಳು (2ನೇ ಮುದ್ರಣ) ಸೂರ್ಯಕಾಂತ 20. 00 
ವಿಶ್ವವಿಖ್ಯಾತ ಒಳನಾಡ ಜಲರಾಶಿ(2ನೇ ಮುದ್ರಣ) ಸೂರ್ಯಕಾಂತ 20.00 
ವಿಶ್ವವಿಖ್ಯಾತ ಪ್ರಕೃತಿಯ ನಿಗೂಢಗಳು (3ನೇ ಮುದ್ರಣ) ಸೂರ್ಯಕಾಂತ 18. 00 
ವಿಶ್ವವಿಖ್ಯಾತ ನೈಸರ್ಗಿಕ ವಿಕೋಪಗಳು ( 2ನೇ ಮುದ್ರಣ) 

- ಟಿ . ಆರ್. ಅನಂತರಾಮು 24 . 00 
ವಿಶ್ವವಿಖ್ಯಾತ ಮಾನವ ನಿರ್ಮಿತ ಅದ್ಭುತಗಳು (3ನೇ ಮು . ಕೆ. ಪಿ. ಸ್ವಾಮಿ 24.00 
ವಿಶ್ವವಿಖ್ಯಾತ ನಗರಗಳು (2ನೇ ಮುದ್ರಣ) ಸಿ. ಆರ್. ಕೃಷ್ಣರಾವ್ 28. 00 
ಏನು ? ಏಕೆ ? ಹೇಗೆ ? ವಿಜ್ಞಾನ ಪ್ರಶೋತ್ತರಗಳು (4ನೇ ಮುದ್ರಣ) 24.00 

ಡಾ || ಆನಂದ ದೇಶಪಾಂಡೆ 
ಇದೇಕೆ ಹೀಗೆ ? ( ಸಯನ್ಸ್ ರಿಪೋರ್ಟರ್' ಅಂಕಣದಿಂದ ಆಯ್ದ 

55.00 
ಪ್ರಶೋತ್ತರಗಳು) (4ನೇ ಮುದ್ರಣ) (ಸಂಗ್ರಹ - ಅನುವಾದ : ಕೊಳ್ಳೇಗಾಲ ಶರ್ಮ) 
ವಿಜ್ಞಾನದಲ್ಲಿ ವಿನೋದ ( ಎಳೆಯರಿಗಾಗಿ ಎಂ . ಸೋಲ್ಯಾರ್, ಎಲ್, ಫೋಮಿನ್ 15 .00 
82 ಪ್ರಯೋಗಗಳು) (8ನೇ ಮು . ( ಅನು: ಬಿ . ಶ್ರೀನಿವಾಸ ಕಕ್ಕಿಲ್ಲಾಯ) 
ವಿಜ್ಞಾನ ಪ್ರಪಂಚ ವಿಚಿತ್ರ ಸಂಗತಿಗಳು (3ನೇ ಮುದ್ರಣ) ಕೈವಾರ ಗೋಪಿನಾಥ್ 20. 00 
ವಿಜ್ಞಾನ ಪ್ರಪಂಚ ಸ್ವಾರಸ್ಯ ಸಂಗತಿಗಳು (3ನೇ ಮು . ಕೈವಾರ ಗೋಪಿನಾಥ್ 18. 00 
ವಿಜ್ಞಾನ ಪ್ರಪಂಚ ಸಂಶೋಧನೆಯ ಜಗತ್ತು (3ನೇ ಮುದ್ರಣ) 

- 

ಕೈವಾರ ಗೋಪಿನಾಥ್ 
ವೈದ್ಯಲೋಕದ ಕೌತುಕಗಳು (3ನೇ ಮು . ಡಾ | ಎಚ್. ಡಿ. ಚಂದ್ರಪ್ಪ ಗೌಡ 50.00 
(ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 1993 ) 
ವಿಜ್ಞಾನಿಗಳೊಡನೆ ರಸನಿಮಿಷಗಳು ( 6ನೇ ಮು . ಜೆ. ಆರ್ . ಲಕ್ಷ್ಮಣ ರಾವ್ 40.00 
ಜನಸಾಮಾನ್ಯರಿಗೆ ಎಂಥ ವಿಜ್ಞಾನ ಬೇಕು ? (3ನೇ ಮುದ್ರಣ) 

38.00 

- ಜೆ. ಆರ್ . ಲಕ್ಷ್ಮಣ ರಾವ್ 
ಚಕ್ರ ( ಜನಪ್ರಿಯ ವಿಜ್ಞಾನ ಲೇಖನಗಳು)( 2ನೇ ಮು .) ಜೆ. ಆರ್ . ಲಕ್ಷ್ಮಣ ರಾವ್ 38. 00 
(ಕರ್ನಾಟಕ ಸಾಹಿತ್ಯ ಅಕಾಡಮಿ ಪ್ರಶಸ್ತಿ 1996) 
ಧೂಮಕೇತು (5ನೇ ಮುದ್ರಣ) 

ಜಿ. ಟಿ. ನಾರಾಯಣ ರಾವ್ 18.00 
ತಾರಾಂತರಂಗ (2ನೇ ಮು .) ಬಿಮಾನ್ ಬಸು ( ಅನು : ಕೊಳ್ಳೇಗಾಲ ಶರ್ಮ) 28.00 


18. 00 


ಕ್ಯಾಲೆಂಡರ್ ಕಥೆ (3ನೇ ಮುದ್ರಣ) ಡಾ || ಮಹೀಧರ ನಳಿನೀಮೋಹನ್ 55 . 00 

( ಅನು : ಎ . ಎಚ್. ಗಾಯತ್ರಿದೇವಿ) 
ಅಂತರಿಕ್ಷದಲ್ಲಿ ಮಾನವ 

ಪಿ . ರಾಧಾಕೃಷ್ಣನ್ 35 .00 

( ಅನು: ಕೆ. ಎಲ್. ಗೋಪಾಲಕೃಷ್ಣ ರಾವ್ 
ಸಾಕ್ಷಾತ್ಕಾರದ ದಾರಿಯಲ್ಲಿ ( 2ನೇ ಮುದ್ರಣ) ಬಿ. ಜಿ. ಎಲ್. ಸ್ವಾಮಿ 55.00 
ಸಸ್ಯ ಪುರಾಣ ( ಬಿಡಿ ಲೇಖನಗಳು) ( 2ನೇ ಮುದ್ರಣ) ಬಿ. ಜಿ . ಎಲ್. ಸ್ವಾಮಿ 38.00 
ಶರೀರವೋ ರಣರಂಗವೋ ( 2ನೇ ಮುದ್ರಣ) - ಬಾಳ ಫ್ರೆಂಡ್ಸ್ 30.00 

( ಅನು: ಕೊಳ್ಳೇಗಾಲ ಶರ್ಮ) 
ಸೃಜನಶೀಲ ಸಂಶೋಧಕ ಚಿಂತಕ-ಲೂಯಿ ಪಾಶ್ಚರ್ ( 2ನೇ ಮುದ್ರಣ) 25 . 00 

ತುಮಕೂರು ನಾಗಭೂಷಣ 
( ಮುದ್ರಣ ವಿನ್ಯಾಸಕ್ಕಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟದ ಪ್ರಶಸ್ತಿ 1996) . 
ವಿಶ್ವದಲ್ಲಿ ಜೀವಾಂಕುರ ಎಂದು , ಎಂತು ?( 2ನೇ ಮು . ಎಂ . ಎಸ್. ಚಡ್ಡಾ, 40.00 

- ಬಾಳ ಫೋಂಡ್ಯ ( ಅನು : ಡಾ | ಎನ್. ಎಸ್ . ಲೀಲಾ) 
ಪೆಡಂಭೂತಗಳು ಅಳಿದವೇಕೆ ? (5ನೇ ಮುದ್ರಣ) ಟಿ . ಆರ್. ಅನಂತರಾಮು 30.00 
ಬೆಳೆಯುತ್ತಿರುವ ಹಿಮಾಲಯ (3ನೇ ಮುದ್ರಣ) ಟಿ . ಆರ್. ಅನಂತರಾಮು 22 .00 
ಭೂಮಿಯ ವಯಸ್ಸು (3ನೇ ಮುದ್ರಣ) 

ಟಿ . ಆರ್. ಅನಂತರಾಮು 20. 00 
ಭೂಗರ್ಭ ಯಾತ್ರೆ (3ನೇ ಮುದ್ರಣ) 

ಟಿ . ಆರ್. ಅನಂತರಾಮು 18.00 
ಜ್ವಾಲಾಮುಖಿ (3ನೇ ಮುದ್ರಣ) 

ಟಿ . ಆರ್ . ಅನಂತರಾಮು 18. 00 
ರಾಜರ ಲೋಹಲೋಹಗಳ ರಾಜ: ಚಿನ್ನ (3ನೇ ಮುದ್ರಣ) | 

40. 00 

ಟಿ . ಆರ್ . ಅನಂತರಾಮು 
ಸಂಪನ್ಮೂಲಗಳಿಗಾಗಿ ಸಮುದ್ರಮಥನ 

ಟಿ. ಕೆ. ಎಸ್. ಮೂರ್ತಿ 28.00 

( ಅನು : ಟಿ. ಆರ್. ಅನಂತರಾಮು) 
ವಿಜ್ಞಾನ ಹಾಗೂ ಪವಾಡಗಳು 

- ಬಿ . ಪ್ರೇಮಾನಂದ್ 55 .00 

( ಅನು: ಪಾಂಡುರಂಗ ಶಾಸ್ತ್ರಿ ) 
- ತಂತ್ರಜ್ಞಾನ (ಬಳಕೆಯಂತ್ರ ಕೈಪಿಡಿಗಳು) 
ಮೋಟಾರ್ ಕಾರ್ ಮೆಕಾನಿಸಮ್ 

ಎಸ್. ಶ್ರೀನಿವಾಸನ್ 
(4ನೇ ಮುದ್ರಣ) 

( ಅನು: ಕೆ. ಪಿ . ಸ್ವಾಮಿ ) 30.00 
ಮೋಟಾರ್ ಸೈಕಲ್, ಸ್ಕೂಟರ್, ಮೊಪೆಡ್ ಎಸ್ . ಶ್ರೀನಿವಾಸನ್ 
ಮೆಕಾನಿಸಮ್ ಮತ್ತು ದುರಸ್ತಿ (3ನೇ ಪರಿಷ್ಕೃತ ಮು ) ( ಅನು: ಕೆ. ಪಿ . ಸ್ವಾಮಿ) 45 .00 
ಆಟೋರಿಕ್ಷಾ ಮೆಕಾನಿಸಮ್ ಮತ್ತು ದುರಸ್ತಿ - ಎಸ್. ಶ್ರೀನಿವಾಸನ್ 

( ಅನು: ಕೆ. ಪಿ . ಸ್ವಾಮಿ) 50 .00 
ಪಂಪ್‌ಸೆಟ್ಟುಗಳು ಮೆಕಾನಿಸಮ್ ಮತ್ತು 

ಎಸ್. ಶ್ರೀನಿವಾಸನ್ 
ದುರಸ್ತಿ ( 3ನೇ ಮುದ್ರಣ) 

( ಅನು : ಕೆ. ಪಿ. ಸ್ವಾಮಿ) 45.00 


00 


ನವಕರ್ನಾಟಕ ಪ್ರಕಾಶನದ ಪ್ರಕಟಣೆಗಳು 


ಕಥೆ - ಕಾದಂಬರಿ - ಕವನ - ನಾಟಕ 
ಬದಿ (ಕಾದಂಬರಿ) 

ಇಂದಿರಾ ಹೆಗ್ಗಡೆ 50.00 
ದಂಗೆ (ಕಾದಂಬರಿ) 

ಗೀತಾ ನಾಗಭೂಷಣ 65 . 00 
ಅರ್ಥಮಂತ್ರಿ ಮತ್ತು ಹಂದಿಗಳು 

50. 00 
(ಕಥಾ ಸಂಕಲನ) 

ಶಾಂತಾರಾಮ ಸೋಮಯಾಜಿ 
ಅಗಲಿಕೆಯ ದುಃಖ 

30. 00 
(ಮನೋವೈಜ್ಞಾನಿಕ ಪ್ರಕರಣಗಳು) 

ಡಾ|| ಸಿ . ಆರ್. ಚಂದ್ರಶೇಖರ್ 
ಉರಿದ ಬದುಕು (ಕಥಾ ಸಂಕಲನ) 

ಶಾಂತರಸ 60. 00 
ಕುಟ್ಯಕ್ಕೆ ಮತ್ತು ಇತರ ಕಥೆಗಳು ಎಂ . ಟಿ. ವಾಸುದೇವನ್ ನಾಯರ್ 65 .00 
(ಕಥಾ ಸಂಕಲನ) 

( ಅನು: ಕೆ. ಕೆ. ನಾಯರ್ 
ಗೋದಿಯ ತೆನೆಗಳು (ಕವನ ಸಂಕಲನ) 

ಸು . ರಂ . ಎಕ್ಕುಂಡಿ 28. 00 
ಹೊಕ್ಕಳಲ್ಲಿ ಹೂವಿದೆ (ಕವನ ಸಂಕಲನ) (2ನೇ ಮುದ್ರಣ) ರಂಜಾನ್ ದರ್ಗಾ 25.00 
( ಮುದ್ರಣ ವಿನ್ಯಾಸಕ್ಕಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟದ ಪ್ರಶಸ್ತಿ 1996) 
ಬ್ರೌಪದಿ (ಕಾದಂಬರಿ) 

ಡಾ || ಎಸ್ . ವಿ . ಪ್ರಭಾವತಿ 35 .00 
( ಕನ್ನಡ ಲೇಖಕಿಯರ ಪರಿಷತ್ ಪ್ರಶಸ್ತಿ1996) 
ಮಹಾಚೈತ್ರ ( ನಾಟಕ) ( 7ನೇ ಮುದ್ರಣ) 

ಎಚ್ . ಎಸ್. ಶಿವಪ್ರಕಾಶ್ 28. 00 
ಈಶ್ವರ ಅಲ್ಲಾ (ಕಿರು ಕಾದಂಬರಿ) ( 2ನೇ ಮುದ್ರಣ) ಜಿ. ಕೆ. ಗೋವಿಂದ ರಾವ್ 20.00 
ತ್ರಿಕಾಲ (ಕಥಾ ಸಂಕಲನ) 

- ವ್ಯಾಸರಾಯ ಬಲ್ಲಾಳ 28.00 
ಚಿದಂಬರಂ (ಕಥಾ ಸಂಕಲನ) 

- ಸಿ . ವಿ . ಶ್ರೀರಾಮನ್ 25 . 00 | 

( ಅನು: ಡಾll ಅಶೋಕ್ ಕುಮಾರ್) 
ಅರುಂಧತಿ , ನನ್ನ ಮಗಳು (ಕಾದಂಬರಿ) 

ಹಿರೇಮಲ್ಲೂರ ಈಶ್ವರನ್ 55 .00 
ಜೆಹಾದ್ (ಕಾದಂಬರಿ) ( 3ನೇ ಮುದ್ರಣ) ಬೊಳುವಾರು ಮಹಮದ್ ಕುಂಞಿ 32.00 
ಸರಕುಗಳು (ಕಾದಂಬರಿ) 

ಫಕೀರ್ ಮುಹಮ್ಮದ್ ಕಟ್ಟಾಡಿ 15 .00 
ಮೌನಕ್ರಾಂತಿ (ಕಾದಂಬರಿ) . 

ದು . ನಿಂ . ಬೆಳಗಲಿ 28. 00 
ವ್ಯಾಳಿ (ಕಾದಂಬರಿ) ಜಿ. ಕೆ. ಬಾಲಚಂದ್ರನ್ ( ಅನು: ಕೆ. ಕೆ. ನಾಯರ್ 28.00 
ಶತಮಾನಗಳ ಬಾಯಾರಿಕೆ (ಕವನ ಸಂಕಲನ) ( ಸಂ : ಚಿ. ಶ್ರೀನಿವಾಸರಾಜು, 8. 00 
( ಯುದ್ಧದ ವಿರುದ್ಧ ಶಾಂತಿಯ ದನಿ) ರಮಜಾನ ದರ್ಗಾ , ರಘುನಂದನ) 
ಭೂಮಿಗೆ ವಿದಾಯ 

ಡಾ || ಬಾಳ ಫೋಂಡ್ಯ 45.00 
(ವೈಜ್ಞಾನಿಕ ಕಾಲ್ಪನಿಕ ಕಥಾ ಸಂಕಲನ) 

( ಅನು: ಚಂದ್ರಕಾಂತ ಪೋಕಳೆ) 
ನೀಲಿಕಂದರ ( ವೈಜ್ಞಾನಿಕ ಕಾಲ್ಪನಿಕ ಕಾದಂಬರಿ) ಡಾ || ವಿರೂಪಾಕ್ಷ ಕೆ. ಬಣಕಾರ 25 .00 


- 


ರಮಜಾನ 


ತಮಸ್ (3ನೇ ಮುದ್ರಣ) 

ಭೀಷ್ ಸಾಹನಿ 110. 00 
( ಅನು: ಶಾರದಾ ಸ್ವಾಮಿ , ಡಾ|| ರಾಮಚಂದ್ರಸ್ವಾಮಿ) 
ಬಸಂತಿ (ಕಾದಂಬರಿ) 

ಭೀಷ್ ಸಾಹನಿ 20.00 
( ಅನು: ಶಾರದಾ ಸ್ವಾಮಿ , ಡಾ|| ರಾಮಚಂದ್ರಸ್ವಾಮಿ ) 
ಗವಾಕ್ಷಿ (ಕಾದಂಬರಿ) 

- ಭೀಷ್ ಸಾಹನಿ 20. 00 

( ಅನು : ಶಾರದಾ ಸ್ವಾಮಿ , ಡಾ|| ರಾಮಚಂದ್ರಸ್ವಾಮಿ) 
ಹಾನೂಶ್ (ನಾಟಕ) ಭೀಷ್ ಸಾಹನಿ ( ಅನು: ದಾಕ್ಷಾಯಿಣಿಸೋಮಶೇಖರ್‌ 25.00 
ಪರಿಹಾರ ( ನಾಟಕ) | 

ಭೀಷ್ ಸಾಹನಿ ( ಅನು : ಅಶ್ವಿನಿ ರಂಗಾ) 50. 00 
ವೋಲ್ಲಾ - ಗಂಗಾ (ಕಾದಂಬರಿ) 

ರಾಹುಲ ಸಾಂಕೃತ್ಯಾಯನ 
( 4ನೇ ಮುದ್ರಣ) 

( ಅನು: ಬಿ . ಎಂ . ಶರ್ಮಾ) 65 . 00 
ಸಿಂಹ ಸೇನಾಪತಿ (ಕಾದಂಬರಿ) 

ರಾಹುಲ ಸಾಂಕೃತ್ಯಾಯನ 25 .00 

( ಅನು: ಬಿ. ಎಂ . ಶರ್ಮಾ) 
ಜಯ ಧೇಯ (ಕಾದಂಬರಿ) 

ರಾಹುಲ ಸಾಂಕೃತ್ಯಾಯನ 70. 00 
(ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ( ಅನು : ಡಾ|| ಪ್ರಧಾನ್ ಗುರುದತ್ತ) 
ಉತ್ತಮ ಅನುವಾದಕ್ಕಾಗಿ ಪುರಸ್ಕಾರ- 1994 ) 
ದಿವೋದಾಸ (ಕಾದಂಬರಿ) 

ರಾಹುಲ ಸಾಂಕೃತ್ಯಾಯನ 30.00 

( ಅನು : ಡಾ || ಪ್ರಧಾನ್ ಗುರುದತ್ತ) 
ಆತ್ಮಕಥೆ, ಪ್ರವಾಸ ಕಥನ | 
ಅಕ್ರಮ ಸಂತಾನ ( ಆತ್ಮಕಥೆ) (2ನೇ ಮುದ್ರಣ) ಶರಣಕುಮಾರ ಲಿಂಬಾಳೆ 50. 00 

( ಅನು: ದು . ನಿಂ . ಬೆಳಗಲಿ 
ಕುಣಿಯೇ ಘುಮಾ (ಆತ್ಮಕಥೆ) 

ಮಾಧವಿ ದೇಸಾಯಿ 55 . 00 

( ಅನು : ಚಂದ್ರಕಾಂತ ಪೋಕಳೆ) 
ಉಚಲ್ಯಾ ಆತ್ಮಕಥೆ) ( 2ನೇ ಮುದ್ರಣ) 

- ಲಕ್ಷ ಣ ಗಾಯಕವಾಡ 45 .00 

( ಅನು: ಚಂದ್ರಕಾಂತ ಪೋಕಳೆ) 
ಗಬಾಳ ( ಆತ್ಮಕಥೆ) 

ದಾದಾಸಾಹೇಬ ಮಲ್ಲಾರಿ ಮೋರೆ 45. 00 

( ಅನು: ದು . ನಿಂ . ಬೆಳಗಲಿ 
ಮನೋರೋಗಗೆಲ್ಲಬಹುದೆ ? (ಮನೋರೋಗಿಯ ಆತ್ಮಕಥೆ ಸ್ನೇಹಾ 75. 00 
(ಕನ್ನಡ ಲೇಖಕಿಯರ ಪರಿಷತ್ ಪ್ರಶಸ್ತಿ 1996) 
ಹೃದಯದಿಂದ ಹೃದಯಕ್ಕೆ ಪ್ರವಾಸ ಕಥನ) 
(3ನೇ ಮುದ್ರಣ) 

ಎಸ್ . ಆರ್. ಗೌತಮ್ 40.00 
ಗಾದೆಗಳು , ಹಾಸ್ಯ ಸಾಹಿತ್ಯ 
ಕೃಷಿ ಗಾದೆಗಳು 

ಡಾ || ಎಂ . ಎ . ನಾರಾಯಣ ರೆಡ್ಡಿ , 30 .00 

ಡಾ | ಪಿ. ನಾರಾಯಣ ಸ್ವಾಮಿ 
ನಗೆಮುಗಿಲು (ನಗೆಹನಿಗಳು) 

ಎಸ್. ಎನ್. ಶಿವಸ್ವಾಮಿ 10.00 


ನಗೆಮಿಂಚು (ನಗೆಹನಿಗಳು) (2ನೇ ಮುದ್ರಣ) ಎಸ್. ಎನ್. ಶಿವಸ್ವಾಮಿ 10.00 
ನಗೆಗೊಂಚಲು ( ನಗೆಹನಿಗಳು)( 2ನೇ ಮುದ್ರಣ) ಎಸ್. ಎನ್. ಶಿವಸ್ವಾಮಿ 10 . 00 
ನನ್ನ ಮೆಚ್ಚಿನ ಜೋಕುಗಳು ( ನಗೆಹನಿಗಳು) . 

12. 00 
(2ನೇ ಮುದ್ರಣ) | 

ಉದಯ್ ಜಾದೂಗಾರ್ 
ಆಸ್ಪತ್ರೆಯಲ್ಲಿ ಹಾಸ್ಯ ( ನಗೆಹನಿಗಳು) . 

ಡಾll ಲೀಲಾವತಿ ದೇವದಾಸ್ 10.00 | 
ಟಾನಿಕ್ ಬೇಕೆ ಟಾನಿಕ್ ( ನಗೆಹನಿಗಳು ( 2ನೇ ಮುದ್ರಣ) - ಪ್ರಿಯತಮ 8.0 
ಕಂಡಲ್ಲಿ ಗುಂಡು ( ನಗೆಬರಹಗಳು) - 

ಅನಂತ ಕಲ್ಲೋಳ 18. 
ಪಂಚ್ - ಕ- ಜಾಮ್ ( ಮಿನಿ ಕವಿತೆಗಳು) 

ಎಚ್. ಡುಂಡಿರಾಜ್ 22 . 0 
ಸಿನಿಮಹಾತ್ಮ ( ನಗೆ ನಾಟಕ) 

ಎಚ್ . ಡುಂಡಿರಾಜ್ 20.00 
ಜಂಟಲ್‌ಮನ್ ಕಾಲರ್ ( ನಗೆಬರಹಗಳು) 

ಕೆ. ಚಂದ್ರಮೌಳಿ 2 . 00 
ಐರಾವತದ ಕಥೆಗಳು ( ನಗೆಬರಹಗಳು) 

- ಕೆ. ಚಂದ್ರಮೌಳಿ 48 .00 

ವಿಚಾರ ಸಾಹಿತ್ಯ 
ವೈಜ್ಞಾನಿಕ ಮನೋಧರ್ಮ (5ನೇ ಮುದ್ರಣ) ಜಿ. ಟಿ. ನಾರಾಯಣ ರಾವ್ 50.00 
( ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪುರಸ್ಕಾರ 1990 , 
ಕ. ಸಾ . ಪರಿಷತ್ತು ಡಾ || ಎಚ್. ಎನ್. ದತ್ತಿನಿಧಿ ಪ್ರಶಸ್ತಿ 1992) 
ದೇವರು , ದೆವ್ವ , ವಿಜ್ಞಾನ (5ನೇ ಮುದ್ರಣ) 

35 .00 
ಸಾಮಾನ್ಯ ಘಟನೆಗಳ ವೈಜ್ಞಾನಿಕ ವಿಶ್ಲೇಷಣೆ ( 2ನೇ ಮುದ್ರಣ) 

18 .00 

- ವೆಂಕಟಯ್ಯ ಅಪ್ಪಗೆರೆ 
ನಾನೇಕೆ ನಾಸ್ತಿಕ (3ನೇ ಮುದ್ರಣ) ಭಗತ್‌ಸಿಂಗ್ ( ಅನು : ಎನ್. ಗಾಯತ್ರಿ) 9.00 | 
ದೇವಾಲಯಗಳು ಮತ್ತು ಲೈಂಗಿಕ ಶಿಲ್ಪ 

ತಾಪಿ ಧರ್ಮಾರಾವ್ 30.00 
(4ನೇ ಮುದ್ರಣ) 

( ಅನು : ಎಸ್ . ಆರ್. ಶಾಸ್ತ್ರಿ 
ವಿವಾಹ ಅದರ ಹುಟ್ಟು ಮತ್ತು ಪೂರ್ವೋತ್ತರ ತಾಪಿ ಧರ್ಮಾರಾವ್ 40. 00 | 
( 3ನೇ ಮುದ್ರಣ) 

( ಅನು : ರವಿ ಬೆಳಗೆರೆ) 
ಭಾರತೀಯ ವಿವಾಹ ಸಂಸ್ಥೆಯ ಇತಿಹಾಸ 

ವಿ. ಕಾ . ರಾಜವಾಡೆ 28.00 | 

( ಅನು : ಕುಸುಮಗೀತ ಮತ್ತಿತರರು) 
ಭಾರತೀಯ ಸಮಾಜದ ಐತಿಹಾಸಿಕ ಭಗವತ್ ಶರಣ ಉಪಾಧ್ಯಾಯ 25 .00 
ವಿಶ್ಲೇಷಣೆ 

. ( ಅನು : ಪ್ರಧಾನ್ ಗುರುದತ್ತ) 
ಇತಿಹಾಸದ ಕಣ್ಣಲ್ಲಿ ರಾಮಾಯಣ 

- ಎಚ್. ಡಿ. ಸಂಕಾಲಿಯಾ 18.00 | 

( ಅನು: ಮಹಾಬಲೇಶ್ವರ ರಾವ್ 
ರಾಮನಿಗೆ ಸೀತೆ ಏನಾಗಬೇಕು ? 

- ಡಾ || ಆರುದ್ರ 30. 00 | 

( ಅನು: ಕೆ. ಎಲ್. ಗೋಪಾಲಕೃಷ್ಣ ರಾವ್ 
ಮಹಿಳೆ ಬಿಡುಗಡೆಯ ಹಾದಿಯಲ್ಲಿ (2ನೇ ಮುದ್ರಣ) ಎನ್. ಗಾಯತ್ರಿ 25 .00 | 
( ಬಿ. ಎಂ . ಶ್ರೀ ಪ್ರತಿಷ್ಠಾನದ ಸಾವಿತ್ರಮ್ಮ ದತ್ತಿನಿಧಿ ಪ್ರಶಸ್ತಿ 1992) 


ಅನೇಕ ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ 
ತಾವೇತಾವಾಗಿ ಮೆರೆದು ಅಳಿದುಹೋದಪೆಡಂಭೂತಗಳದು ಅತ್ಯಂತ 
ರೋಚಕವಾದ ವರ್ಣರಂಜಿತ ಇತಿಹಾಸ. ತಾವು ಬದುಕಿದ್ದುದಕ್ಕೆ 
ಸಾಕ್ಷಿಯಾಗಿ ತಮ್ಮ ಅಸ್ಥಿಪಂಜರಗಳನ್ನು ಬಿಟ್ಟುಹೋಗಿರುವ ಅವು 
ಭೂಮಿಯ ಮೇಲೆ, ನೀರಿನಲ್ಲಿ ಜೀವಿಸಿದ್ದವು. ಆಕಾಶದಲ್ಲಿ 
ಹಾರಾಡಿದ್ದವು. ಪುಟ್ಟ ಮಿದುಳಿನ ಈ ದಡ್ಡ ಜೀವಿಗಳಿಗೆ ಶರೀರವೇ 
ಸರ್ವಸ್ವ ಭಾರಿ ದೊಡ್ಡ ದ್ವೀಪಾದಿ, ಚತುಷ್ಪಾದಿ ಹಾಗೂ ಅತ್ಯಂತ 
ಕ್ರೂರ ಪೆಡಂಭೂತಗಳಿದ್ದುವು. ಅವು ಅಳಿದು ಹೋದುದಕ್ಕೆ 
ಕಾರಣವೇನು? ಸಣ್ಣ ರೂಪದ ಅವುಗಳ ಪ್ರತಿಕೃತಿಗಳು ಈಗಲೂ 
ಭೂಮಿಯ ಮೇಲೆ ಬದುಕಿರಬಹುದಲ್ಲವೆ? 

ಈ ಕೃತಿಯ ಲೇಖಕರಾದ ಶ್ರೀ ಟಿ . ಆರ್. ಅನಂತರಾಮು 
ವೃತ್ತಿಯಿಂದ ಭೂಗರ್ಭ ವಿಜ್ಞಾನಿ, ಪೆಡಂಭೂತಗಳು ಅಳಿದುದಕ್ಕೆ 
ಕಾರಣ ಹುಡುಕುತ್ತ ನಮ್ಮನ್ನು ಅನೇಕ ಕೋಟಿ ವರ್ಷಗಳ 
ಹಿಂದಕ್ಕೆ ಕರೆದೊಯ್ದು ಪೆಡಂಭೂತಗಳ ತಾಣದಲ್ಲಿ ತಿರುಗಾಡಿಸಿ 
ರೋಮಾಂಚಕ ಅನುಭವ ಮಾಡಿಸಿಕೊಡುತ್ತಾರೆ. ತಮ್ಮ ಸರಳ 
ಬರವಣಿಗೆಯ ಮೂಲಕ ನಮ್ಮ ತಿಳಿವಳಿಕೆ ಹೆಚ್ಚಲು ಸಹಾಯ 
ಮಾಡುತ್ತಾರೆ. 
- ಇವರು ಬರೆದಿರುವ 'ಭೂಗರ್ಭ ಯಾತ್ರೆ', 'ಭೂಮಿಯ 
ವಯಸ್ಸು', ' ಜ್ವಾಲಾಮುಖಿ' ಮತ್ತು ' ಬೆಳೆಯುತ್ತಿರುವ ಹಿಮಾಲಯ ', 
'ರಾಜರ ಲೋಹಲೋಹಗಳ ರಾಜ - ಚಿನ್ನ' ಮತ್ತು ' ವಿಶ್ವವಿಖ್ಯಾತ 
ನೈಸರ್ಗಿಕ ವಿಕೋಪಗಳು' – ಮುಂತಾದ ಪುಸ್ತಕಗಳು ಪ್ರಕಟವಾಗಿದ್ದು 
ಇವು ಓದುಗರ ಮೆಚ್ಚುಗೆ ಗಳಿಸಿವೆ. 


ರೂ . 30 


ISBN 81 - 7302 - 015- 9 


